ಅಕ್ಟೋಬರ್‌, ೨೦೧೮ 


ಸಂಪಾದತ : ಡಿ.ಎಸ್‌.ನಾರಭೂಷಣ 


ಸಹಾಜನಾದಿ ಮಾಸಿಕ 


ಸಂಪುಟ: ೭ ಸಂಚಿಕೆ: ೯ 


ಚಂದಾ ವ್ಯಕ್ತಿಗಳಿಗೆ ರೂ. ೨೦೦/- ಸಂಘ-ಸಂಸ್ಥೆಗಳಿಗೆ ಗಳಿಗೆ ರೂ. ೩೦೦/- ಬೆಲೆ: ಬಿಡಿ ಪ್ರತಿ: ರೂ. ೨೦/- ಪುಟ: ೨೦ 
ವಿಳಾಸ: ಎಚ್‌.ಐ.ಜಿ-೫, 'ನುಡಿ', ಕಲ್ಲಳ್ಳಿ ಬಡಾವಣೆ. ಎನೋಬ ನಗರ, ಶಿವಮೊಗ್ಗ-೫೭೭ ೨೦೪ 


ದೂ: ೦೮೧೮೨-೨೪೮೫೭೪ ಸಂಚಾರಿ: ೯೪೪೯೨ ೪೨೨೮೪ ಈ ಮೇಲ್‌: dsNnagabhushana@gmail.com 


ಸ೦ಪಾದಕರ ಟಿಪ್ಪಣೆಣಲು 
ಪ್ರಿಯ ಓದುಗರೇ, 


ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣಗಳೆರಡರಲ್ಲೂ ದಿನೇ ದಿನೇ ಬಿಸಿ 
ಏರುತ್ತಿದೆ. ಲೋಕಸ ಸಭಾ ಚುನಾವಣೆಗಳು ಹತ್ತಿರ ಬರುತ್ತಿದ್ದಂತೆ ಒಂದು ವರ್ಷದಷ್ಟೇ 


ಹಿಂಡೆ ನಿಶ್ಚಿತವಾಗಿದ್ದಂತೆ ತೋರುತ್ತಿದ್ದ ತನ್ನ “ಜಯ ಇತ್ತೀಚಿನ ದಿನಗಳಲ್ಲಿ ಕೈ ತಪ್ಪಿ 
ಹೋಗುತ್ತಿರುವಂತೆ ಭಾಸವಾಗಿ ಮೋದಿ ಸರ್ಕಾರ ಜನರ ವಿಶ್ವಾಸವನ್ನು 
ಸಂಘಟಿಸಿಕೊಳ್ಳಲು ಎಲ್ಲ ಕಸರತ್ತುಗಳನ್ನೂ ಮಾಡತೊಡಗಿದೆ. ನೋಟು ರದ್ದತಿಯನ್ನು 


ಮಾಡಿದ ಸರ್ವಾಧಿಕಾರಿ ಆಡಳಿತ ಶೈಲಿ ಮತ್ತು ಅದರಿಂದ ದೇಶದ ಆರ್ಥಿಕತೆಯ 
ಮೇಲೆ ಆದ ದೀರ್ಫಕಾಲಿಕ ದುಷ್ಪರಿಣಾಮಗಳ ಅಧಿಕೃತ ವರದಿಗಳು ಸರ್ಕಾರದ 
ಆಡಳಿತ ಜ್ಞಾನದ ವಿಶ್ವಾಸಾರ್ಹತೆಯನ್ನೇ ಭಂಗಗೊಳಿಸಿದೆ. ಜೊತೆಗೆ ಕಪ್ಪು ಹಣ 
ವಾಪಸು ತರುವ ಮತ್ತು ರೈತರಿಗೆ ಒಂದು ನಿರ್ದಿಷ್ಟ ಸೂತ್ರದ ಪ್ರಕಾರ ಬೆಳ ಬೆಲೆ 
ಸಿಗುವಂತೆ ಮಾಡುವ, ಭಾರಿ ಪ್ರಮಾಣದ ಉದ್ಯೋಗ ಸೃಷ್ಟಿಸುವ ಅದರ ಚುನಾವಣಾ 
ಭರವಸೆಗಳು ಇನ್ನೊಂದು ಚುನಾವಣೆ ಬರುವ ಹೊತ್ತಿಗಾದರೂ ಈಡೇರುವ 
ನಿರೀಕ್ಷೆ ಇಲ್ಲದಾಗಿ ಜನ ಮೋದಿಯವರ ಆಡಳಿತದ ದಕ್ಷತೆಯ ಬಗ್ಗೆ ಮರು 
ಆಲೋಚನೆ ಮಾಡುವಂತಾಗಿದೆ. 

“ನಾನು ತಿನ್ನುವುದಿಲ್ಲ, ಇತರರನ್ನೂ ತಿನ್ನಲು ಬಿಡುವುದಿಲ್ಲ' ಎಂಬ 
ಮೋದಿಯವರ ಆಶ್ವಾಸನೆಯನ್ನು ನಂಬಿದ್ದ ಜನ ಈಗ ಬಯಲಾಗುತ್ತಿರುವ 
ರಫೇಲ್‌ ಯುದ್ಧ ವಿಮಾನ ಖರೀದಿ ಒಪ್ಪಂದದ ವಿವರಗಳನ್ನು ಕಂಡು 


ಗಾಬರಿಯಾಗುತ್ತಿದ್ದಾರೆ. ಯುಪಿಎ ಸರ್ಕಾರದ ಕಾಲದಿಂದಲೂ ನೆನೆಗುದಿಗೆ ಬಿದ್ದಿದ್ದ 


ಈ ಖರೀದಿ ಸಂಧಾನಗಳನ್ನು ಸ್ವತಃ ಮೋದಿಯವರೇ ವೈಯಕ್ತಿಕವಾಗಿ 


ಅಂತಿಮಗೊಳಿಸಿ ತ್ವರಿತ ನಿರ್ಧಾರದ ಆಡಳಿತಗಾರನೆಂಬ ಕೀರ್ತಿಯನ್ನು 
ತಮ್ಮದಾಗಿಸಿಕೊಂಡಿದ್ದರು. ಆ ಕೀರ್ತಿಯೂ ಈಗ ವಿವಾದಾಸ್ಪದವಾಗಿದೆ. ಇದರಲ್ಲಿ 


ಮೋದಿಯವರ ಸಭ್ಯ ಲಾಭದ ಪ್ರಶ್ನೆ ಇಲ್ಲವಾದರೂ, ತಮ್ಮ ಸರ್ಕಾರದ 
ಪರವಾದ ವ್ಯಾಪಾರಿ ಸಂಸ್ಥೆ ಸೆಗೆ ಮತ್ತು ತಮ್ಮ ಪಕ್ಷಕ್ಕೆ ಲಾಭ ಮಾಡಿಕೊಡುವ 
ಉದ್ದೇಶಗಳು ತು ಎಲ್ಲ “ಸೂಚನೆಗಳೂ ಈ ಕುರಿತ ವರದಿಗಳಲ್ಲಿ ಇದ್ದಂತಿವೆ. 

ಯಾವುದೇ ಸರಾ ಭ್ರಷ್ಟಾಚಾರಗಳು ಬಯಲಾಗಲು. ಸ್ವಲ್ಪ ಕಾಲ 
ಬೇಕಾಗುತ್ತದೆ. ಮೋದಿ ಸರ್ಕಾರದ ಆಯ್ಕೆಗೆ ಮುಖ್ಯ ಕಾರಣವಾದ ಯುಪಿಎ 
ಸರ್ಕಾರದ ಭ್ರಷ್ಟಾಚಾರದ ಹಗರಣಗಳು ಬಯಲಾಗತೊಡಗಿದ್ದೂ ಐದು ವರ್ಷಗಳ 
ನಂತರದ ಅದರ ಎರಡನೇ ಅವಧಿಯ ಕೊನೆಯ ವಷ ೯ಗಳಲ್ಲಿಯೇ ಅಲ್ಲವೇ? 
ಇದರ ಜೊತೆಗೇ ಮಲ್ಯ-ನೀರವ್‌ ಮೋದಿ ನಂತರ ನಿತಿನ್‌ ಸಂದೇಸರ ಎಂಬ 
ಇನ್ನೋರ್ವ ವ್ಯಾಪಾರಿ ನಮ್ಮ ಬ್ಯಾಂಕುಗಳಿಗೆ ಸಾವಿರಾರು ಕೋಟಿ ರೂ. ಗಳ 
ದೋಖಾ ಮಾಡಿ ನೈಜಿರೀಯಾಕ್ಕೆ ಪರಾರಿಯಾದ ಸುದ್ದಿಯ ಬೆನ್ನಲೇ, ತಾನು 
ಹಣಕಾಸು ಮಂತ್ರಿ ಅರುಣ್‌ ಜೈಟ್ಲಿಯವರಿಗೆ ತಿಳಿಸಿಯೇ ಇಂಗ್ಲೆಂಡ್‌ಗೆ ತೆರಳಿದೆ 
ಎಂಬ ಮಲ್ಯ ಹೇಳಿಕೆ ಸರ್ಕಾರವನ್ನು ನಿಜವಾದ ಇಕ್ಕಟ್ಟಿಗೆ ಸಿಲುಕಿಸಿದಂತಿದೆ. 

ಮೋದಿ ಸರ್ಕಾರ ಜನರಲ್ಲಿ ಉಂಟು ಮಾಡುತ್ತಿರುವ ಈ ಎಲ್ಲ ಭ್ರಮ 
ನಿರಸನಗಳಿಗೆ ಮುಖ್ಯ ಕಾರಣ ಮೊನ್ನೆ ಹಿರಿಯ ರಾಜಕೀಯ ವಿಶ್ಲೇಷಣಾಕಾರ 


ಶೇಖರ್‌ ಗುಪ್ತ ತಮ್ಮದೊಂದು ಅಂಕಣದಲ್ಲಿ ಬರೆದಂತೆ ಬಿಜೆಪಿಗೆ ಪ್ರತಿಭಾನ್ವಿತರನ್ನು 


ಕಂಡರೆ ಇರುವ ಅಲರ್ಜಿಯೇ ಕಾರಣವಾಗಿದೆ. ಅವರ ೭೦ ಜನರ ಸಂಪುಟದಲ್ಲಿನ 
ಮೂರು ನಾಲ್ಕು ಜನರನ್ನು ಬಿಟ್ಟರೆ ಮಿಕ್ಕವರು ಇದ್ದೂ ಇಲ್ಲದಂತಿರುವ ನಿಷ್ಟಯೋಜಕರು| 
ತಮ್ಮ ಪಕ್ಷವನ್ನು ಅದರ ಹಿಂದೂ ಕೋಮುವಾದಿ ಮತ್ತು ಬಲಪಂಧೀಯ 


ಆರ್ಥಿಕತೆಯ ಕಾರಣದಿಂದಾಗಿ ವಿರೋಧಿಸುತ್ತಿದ್ದ ಎಡಪಂಥೀಯ ಬುದ್ದಿಜೀವಿಗಳ 
ಮೇಲಿನ ಕೋಪದಿಂದ ಪಕ್ಷ ಇಡಿಯಾಗಿ ಬುದ್ದಿಜೀವಿಗಳು ಎಂಬ ಸಮುದಾಯದ 
ವಿರುದ್ದವೇ ಪ್ರಚಾರಾಂದೋಲನವನ್ನು ನಡೆಸಿ "ಬುದ್ಧಿಗೇಡಿಯಾಗಿ ವರ್ತಿಸಿ ಬುದ್ದಿ 
ಇರುವ ಯಾರೂ ಆ ಪಕ್ಷದ “ಡೆ ಸುಳಿಯುದಂತಾ ಗಿದೆ. ಅಥವಾ 
ಎಡಪಂಥೀಯರಲ್ಲದಿದ್ದ ಕೆಲ ಬುದ್ದಿವಂತರು ಪಕ್ಷದ ಸಹವಾಸ ಮಾಡಿ ಪಡೆದ 
ಕೆಟ್ಟ ಅನುಭವದಿಂದ ಒಬ್ಬೊಬ್ಬರಾಗಿ (ಕೊನೆಯದಾಗಿ ಆರ್ಥಿಕ ಸಲಹಾಕಾರರಾಗಿದ್ದ 
ಅರವಿಂದ ಸುಬ್ರಮಣ್ಯಂ) ಅಲ್ಲಿಂದ ದೂರವಾಗತೊಡಗಿದ್ದಾರೆ. ಇದರಿಂದಾಗಿ 
ಸರ್ಕಾರ ಮೋದಿಯವರೂ ಸೇರಿದಂತೆ ಕೇವಲ ಸರ್ವಜ್ಞ ಗರ್ವದ ಚತುರ 
ಭಾಷಣಕಾರರ ಪಕ್ಷವಾಗಿ ಮಾತ್ರ ಉಳಿಯುವಂತಾಗಿದೆ. 

ಹಾಗಾಗಿಯೇ ಪಕ್ಷ ಲೋಕಸಭಾ ಚುನಾವಣೆಗಳ ಮತ್ತು ಅದಕ್ಕೆ ಮೊದಲು 
ನಡೆಯಲಿರುವ-ಸೋಲಿನ ಸೂಚನೆಗಳನ್ನು ನೀಡುತ್ತಿರುವ-ರಾಜಸ್ಥಾನ, ಮಧ್ಯಪದೇಶ 
ಮತ್ತು ಚತ್ತಿಸ್‌ಗಢ ರಾಜ್ಯ ವಿಧಾನ ಸಭಾ ಚುನಾವಣೆಗಳ ಸಮಯದಲ್ಲಿ ಮತ್ತೆ 
ಹಿಂದುತ್ವದ ಹುಯಿಲೆಬ್ಬಿಸುವ ತಯಾರಿ ನಡೆಸಿದೆ ಎಂಬ ವರದಿ ಇದೆ. ಇದು 
ನಿಜವಾಗಿದ್ದರೆ ಇದು ಪಕ್ಷಕ್ಕಾಗಲೀ, ದೇಶಕ್ಕಾಗಲೀ ಒಳ್ಳೆಯದಲ್ಲ. ಇದರಿಂದ ಜನ 
ಬೇಸತ್ತಿದ್ದು ಈ ತಂತ್ರ ಪಕ್ಷಕ್ಕೆ ತಿರುಗುಬಾಣವಾಗುವ ಸಾಧ್ಯತೆಯೇ ಹೆಚ್ಚು ಏಕೆಂದರೆ, 
ತನಗೆ ಆಗದವರನ್ನೆಲ್ಲ ಕೊಲ್ಲುವ ಹಿಂದೂ ಕೋಮುವಾದಿ ಗುಂಪೊಂದರ ಸಂಚು 
ಈಗ ನಿಧಾನವಾಗಿ ಬಯಲಾಗುತ್ತಿದೆ. ಇದರಿಂದ ಬಿಜೆಪಿ ಏನೆಲ್ಲ ಹೇಳಿ ತನ್ನನ್ನು ಈ 
ಜು ಪತ್ಯೇಕಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದಾದರೂ ಅದರ 

“ಪರಿವಾರ'ದ ಚರಿತ್ರೆಯನ್ನು ಅದರಿಂದ ಪ್ರ್ಯೇಕಿಸ ಲಾಗದ ಜನ ಇದೆಲ್ಲದರಿಂದ 
ರೋಸಿ ಹೋಗತೊಡುಗಿದ್ದಾರೆ. ಬಹುಶಃ ಇದನ್ನು ತಡೆಯಲೆಂದೇ ಸರ್ಕಾರ ಮೋದಿ 
ಹತ್ಯೆಯ ಆರೋಪದಲ್ಲಿ "ನಗರ ನಕ್ಸಲರು” ಎಂಬ ಹೊಸ ಶಬ್ದವನ್ನು ಚಲಾವಣೆಗೆ 
ತಂದು ನಾಲ್ವರು “ಮಾನವ ಹಕ್ಕುಗಳ ಹೋರಾಟಗಾರ'ರನ್ನು ಬಂಧಿಸಲು ಯತ್ನಿಸಿ 
ಸರ್ವೋಚ್ಛ ನ್ಯಾಯಾಲಯದ ಮುಂದೆ ಮುಖಭಂಗಕ್ಕೀಡಾಗಬೇಕಾಯಿತು. ವ್ರ 
ಪ್ರಕರಣದ ಪರಿಣಾಮವನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. 

ಈ ಎಲ್ಲ ಪ್ರತಿಕೂಲ ಹಿನ್ನೆಲೆಯಲ್ಲೂ ಮೋದಿ ನೇತೃತ್ವದ ಸರ್ಕಾರಕ್ಕೆ 
ಜಯದ ನಂಬಿಕೆ ಇದ್ದರೆ ಅದಕ್ಕೆ ಮುಖ್ಯ ಕಾರಣಗಳು ಎರಡು. ಒಂದು 
ರಚನಾತ್ಮಕವಾದದ್ದು. ಅದೆ೦ದರೆ, ಸಾಮಾನ್ಯ ಜನರಿಗೆ ಆರೋಗ್ಯ ಭದ್ರತೆ ನೀಡುವ 
ಮಹತ್ವಾಕಾಂಕ್ಷೆಯ "ಆಯುಷ್ಮಾನ್‌' ಯೋಜನೆ. ಆದರೆ ಇದು ನಮ್ಮ 
ಕುಮಾರಸ್ವಾಮಿಯವರ "ರೈತರ ಸಾಲ ಮನ್ನಾ' ಯೋಜನೆಯಂತೆಯೇ ಅದು 
ಜಾರಿಯಾದಗಲೇ ಅದರ ಬಂಡವಾಳ ಗೊತ್ತಾಗುವುದು. ಮತ್ತೊಂದು ಪರೋಕ್ಷ 
ವರದಂತಿರುವುದು : ಮೋದಿಯವರಿಗೆ ಸಮರ್ಥ ಸವಾಲು ಒಡ್ಡಬಲ್ಲ ವಿರೋಧಿ 
ನಾಯಕತ್ವ ಇಲ್ಲದಿರುವುದು. ಇದಕ್ಕೆ ಮುಖ್ಯ ಕಾರಣ, ಕಾಂಗೆಸ್ಸೂ ಸೇರಿದಂತೆ 
ಇತರ ಬಹುಪಾಲು ಪಕ್ಷಗಳನ್ನು ಕುಟುಂಬ ರಾಜಕಾರಣವೇ ಆಳುತ್ತಿದ್ದು ಸಮರ್ಥ 
ನಾಯಕತ್ವ ಮೂಡಲು ಅಲ್ಲಿ. ಅಸಾಧ್ಯವಾಗಿರುವುದು. ಇದರ ಜೊತೆಗೇ ಈ 
ಪಕ್ಷಗಳಾವಕ್ಕೂ ಒಂದು ಆದರ್ಶ ಎಂಬುದಿಲ್ಲದಿರುವುದು. ಜನ ಬಿಜೆ ಜೆಪಿಯನ್ನು 

ಬೆಂಬಲಿಸಿದ್ದು "ಒಳ್ಳೆಯದೋ ಕೆಟ್ಟದೋ ಅದಕ್ಕೊಂದು ಬದ್ಧತೆ ಇದೆ' ತನ್ನಃ ದೇ ಆದ 
“ಶೀಲ'ವಿದೆ ಎಂಬ ಕಾರಣಕ್ಕೆ ಕರ್ನಾಟಕ ಸರ್ಕಾರ ದಿನ ಬಹುಮತ ಕಳೆದುಕೊಳ್ಳುವ 
ಆತಂಕದಲ್ಲೇ ದಿನವಹಿ ಸ್‌ ಮೇಲೆ ನಡೆಯುತ್ತಿರುವ ರೀತಿ ನೋಡಿದರೇ 
ಇದು ಗೊತ್ತಾಗುವಂತಿದೆ! ಸ ಸರ್ಕಾರದ ಪಕ್ಷಗಳು ವಿಧಾನ ಪರಿಷತ್ತಿಗೆ ಈಗ 
ಆಯ್ಕೆ ಮಾಡಿದ ರ ನೋಡಿದರೆ, ಇವು ಸದ್ಯಕ್ಕೆ ಬುದ್ಧಿ ಕಲಿಯುವ 


ಯಾವ ಸಾಧ್ಯತೆಯೂ ಇದ್ದಂತೆ ಕಾಣುವುದಿಲ್ಲ. _ಸಂಪಾದಕ 


ಹೊಸ ಸುಸುಸ್ಯ / ಅಕ್ಟೋಬರ್‌ / ೨೦೧೮ 


ಲ 
ಅಯ ಸಂಪಾದಕರೇ, 


“ಹೊಸ ಮನುಷ್ಯ'ದ ವಾರ್ಷಿಕ ವಿಶೇಷ ಸಂಚಿಕೆ ವೈಚಾರಿಕ ಲೇಖನಗಳಿಂದ 
ಸಮೃದ್ಧವಾಗಿದೆ. ಇದೇ ಇಂದು ನಮಗೆ ಬೇಕಾಗಿರುವ ನಿಜವಾದ “ಅಭಿವೃದ್ಧಿ' 
-ಚೆನ್ನವೀರ ಕಣವಿ, ಧಾರವಾಡ 
“ಹೊಸ ಮನುಷ್ಯ' ಅತಿ ಕರ್ಮಠತೆಯ ಜಿಡ್ಡಿನಿಂದಲೂ, ಹಣಗಳಿಕೆಗೆ ಮಾರುಕಟ್ಟೆ 
ಪ್ರೇಮಿಯಾಗುವ ಅತಿ ಮಸಾಲೆಯಿ೦ದಲೂ ಮುಕ್ತವಾದ ಸ್ಪಸ್ಥ, ಶ್ರೇಷ್ಠ ಬರಹಗಳನ್ನು 
ನಮಗೆ ಬಡಿಸುತ್ತಿದೆ. ಓದಲು ಆರಂಭಿಸಿದಾಗಿನಿ೦ದ ನನ್ನ ಮಾನಸಿಕ ಆರೋಗ್ಯ 
ಸುಮಾರು ಸುಧಾರಣೆ ಕಂಡಿದೆ. 
ಸೆಪ್ಟೆಂಬರ್‌ ಸಂಚಿಕೆಯಲ್ಲಿ ವಾಜಪೇಯಿ, ಕರುಣಾನಿಧಿ ಕುರಿತ ವ್ಯಕ್ತಿ ಚಿತ್ರಗಳು 
ಇಷ್ಟವಾದವು. ಇಂಗ್ಲೀಷ್‌ ಬೋಧನೆಯಲ್ಲಿ ಎದುರಾಗುವ ತೊಡಕುಗಳನ್ನು 
ಪ್ರಸನ್ನಕುಮಾರ್‌ ಸರಿಯಾಗಿ ಗುರುತಿಸಿದ್ದಾರೆ. ಅದರ ಜೊತೆಗೇ ಪರಿಣಾಮಕಾರಿ 
ಇಂಗ್ಲೀಷ್‌ ಕಲಿಕೆಗೆ ಇರುವ ಪರ್ಯಾಯ ಮಾರ್ಗಗಳ ಕುರಿತಂತೆ ಒಂದಷ್ಟು 
ಚರ್ಚಿಸಬಹುದಿತ್ತು ಸಂಪಾದಕೀಯದ ನ೦ತರ ನಾನು ಮೊದಲು ಓದಬಯಸುವುದೇ 
ಧರ್ಮವಿಚಾರ. ನನ್ನಂತಹ ಯುವಜನತೆ ಇಂದು ಡಂಭಾಚಾರದಿಂದ ದೂರವಾದ, 
ದುಡ್ಡಿನ ರಾವಿನಿಂದ ವಿಕೃತವಾಗದ ಆಧ್ಯಾತ್ಮಿಕ ಜ್ಞಾನದಿಂದ ಅತಿ ದೂರ ಉಳಿದಿದೆ. 
ಧರ್ಮವಿಚಾರ ಹೊರತುಪಡಿಸಿ ಈ ಕುರಿತ ಒಂದಷ್ಟು ಬರಹಗಳು ಬರಬಹುದೇ? 
ಕವನಗಳು ಏನಾದರೂ ಬರೆವ ಆಸೆ ಹುಟ್ಟಿಸುವಂತಿವೆ. 
-ಶ್ರೀಧರ ಕೊಪ್ಪ, ನೊಣವಿನಕೆರೆ 
ವಿಶೇಷಾಂಕದಲ್ಲಿ ೨೫ ಪುಟಗಳ ಜಾಹೀರಾತುಗಳು! ಇವೆಲ್ಲವನ್ನೂ 
ಒಂದೇ ಪುಟದಲ್ಲಿ ಹಾಕಿ ಮುಗಿಸುವುದು ಸೂಕ್ತ. 
-ವೆಂಕಟೇಶ ಮಾಚಕಕನೂರ, ಧಾರವಾಡ 


ಜಾಹೀರಾತೀಕರಣ, ಜಾಗತೀಕರಣಗಳ ಭರಾಟೆಯಲ್ಲಿ ಮನುಷ್ಯ 
ಪ್ರತಿಯೊಂದನ್ನೂ (ಉಣ್ಣುವುದು, ಉಡುವುದು, ನೋಡುವುದು ಇತ್ಯಾದಿ) ಅನುಕರಣೆ 
ಮಾಡುತ್ತಾ ಸ್ವಂತಿಕೆಯನ್ನು ಕಳೆದುಕೊಳ್ಳುತ್ತಿದ್ದಾನೆ. ಸಹಜತೆ. 
ಉತ್ತೇಜಿಸಬೇಕಾದ ಮಾಧ್ಯಮಗಳು ಮಾಧ್ಯಮೋದ್ಯಮಗಳಾಗಿ ಮಾರ್ಪಟ್ಟು ನೀತಿ 


ಹೌದು, ವಿಶೇಷಾ೦ಕದಲ್ಲಿ ಜಾಹೀರಾತುಗಳು ಜಾಸ್ತಿಯಾದವು. ವಾಣಿಜ್ಯ 
ಉದ್ದೇಶದ ಜಾಹೀರಾತುಗಳ ಹೊರತಾಗಿ ಮಿಕ್ಕವನ್ನು ಒ೦ದೇ ಪುಟದಲ್ಲಿ 
ಹಾಕಬಹುದೇನೋ ಯೋಜಿಸಿ. ಲೇಖಕರಿಗೆ ಸಂಭಾವನೆ ಕೊಡುವ ಸ೦ಪ್ರದಾಯ 
ಒಳ್ಳೆಯದೇ. ಆದರೆ ಈ ಪತ್ರಿಕೆಯ ಲೇಖಕರಾರೂ ಸಂಭಾವನೆ ನಿರೀಕ್ಷಿಸಿ 
ಬರೆಯಲಾರರೆಂದೇ ನನ್ನ ಭಾವನೆ. ಅವರೆಲ್ಲರೂ ತಾಂತ್ರಿಕವಾಗಿಯಲ್ಲದಿದ್ದರೂ 
ಸಮಷ್ಟಿ ಪ್ರಜ್ಞೆಯ ನೆಲೆಯಲ್ಲಿ ಪತ್ರಿಕೆಯ ಪಾಲುದಾರರೇ ಹೌದಲ್ಲವೆ? 

-ಸಿ. ಚನ್ನಬಸವಣ್ಣ, ಬಳ್ಳಾರಿ 


ಅಗಲಿದ ಇಬ್ಬರು ಜನನಾಯಕರ ಕುರಿತು (ವಾಜಪೇಯಿ ಮತ್ತು ಕರುಣಾನಿಧಿ) 
ಶ್ರದ್ಧಾಂಜಲಿ ರೂಪದಲ್ಲಿ ಬರೆದ ಎರಡು ಟಿಪ್ಪಣಿಗಳು ಉತ್ತಮ ಬರಹಗಳು. 
ಇಂತಹ ಅಪರೂಪದ ವ್ಯಕ್ತಿಚಿತ್ರಣಕ್ಕಾಗಿ ಅವರ ಸಾವಿನವರೆಗೆ ಕಾಯಬೇಕಾದದ್ದು 
ಒಂದು ವಿಪರ್ಯಾಸವೆ ಸರಿ. ಕರುಣಾನಿಧಿ ಕುರಿತು ಬರೆಯುತ್ತಾ "ಭಾರತದಲ್ಲಿ 
ವಂಚಿತ ಜನವರ್ಗಗಳ ಜನರನ್ನು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ 
ಬಲಗೊಳಿಸುವುದರ ಜೊತೆಗೇ ಅವರ ಮನಸಿನಲ್ಲಿರುವ ಹಳೆಯ ಪಾರಂಪರಿಕ 


ಚಾಮರಾಜನಗರದಲ್ಲ "ಹಸಿರು ಚಾಮರ" : ಹರಿಹರ ಏಕಹೂ6ಪ ಹುಲಿತ ಕಾರ್ಯಾಗಾರ 


ರುಸಿರು ಚಾಮರ, 
ಹೀರಲು ಹಂಷ್ಲೆ-ಟಾಮರಾಜಿನ್‌ರೆ «ಳಿ ೋಕಾಿಂತೂ ಬನ್ಪಕತಶಿಟ್ಞಿ ಗ 
; x | ಟ್‌ » 
ಪರ್ಷಾತ್‌- ನಾಗು "ಅಮೃತ ಭೂಮಿ - ಕೊಂಡಕಬಾಳು - ಕಾಂ 
¥ & NE BE MS. | 
ಐಗಿಮರಾಜಪಗೆಳೆ ಇತರೆ ಸಹಿಯೋರಟ್ಟಿ 
ಇ ಜಗಾ ರ್ಗ 4 


ಭೆ ಕಸೂಂಕಂಗನ ಪರಿಯ ಸಾರಾಂಶ 
ಹಿಪ್‌: ತ i 


ಟ್‌ ಹ ಗೆ ಸೂಟ ೫ ಕ 


“ಜಾಗತಿಕವಾಗಿ ಆಲೋಚಿಸು, ಸ್ಥಳೀಯವಾಗಿ ಕೆಲಸ ಮಾಡು' ಎಂಬ 
ನಾಣ್ಣುಡಿ ಇಂದು ಬಹು ಪ್ರಸ್ತುತವಾಗಿದೆ ಎಂದು ವಿಜ್ಞಾನ ಲೇಖಕ ನಾಗೇಶ್‌ 
ಹೆಗಡೆ ಹೇಳಿದರು. ಅವರು ಸೆಪ್ಟೆಂಬರ್‌ ೧೦ರಂದು ಚಾಮರಾಜನಗರದಲ್ಲಿ 
ಅಲ್ಲಿನ ದೀನಬಂಧು ಸಂಸ್ಥೆ, ಶಿವಮೊಗ್ಗದ ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನ 
ಪುನರ್ಚಿತ್‌, ನಾಗವಲ್ಲಿ, ಅಮೃತಭೂಮಿ ಟ್ರಸ್ಟ್‌, ಹೊಂಡರಬಾಳು-ಶಾಂತಲಾ 
ಕಲಾವಿದರು ಸಂಯುಕ್ತವಾಗಿ ಏರ್ಪಡಿಸಿದ್ದ "ಹಸಿರುಚಾಮರ' ವೇದಿಕೆಯಡಿಯಲ್ಲಿ 
ಆಯೋಜಿಸಿದ್ದ "ಮಾಧವ ಗಾಡ್ಗೀಳ್‌ ಮತ್ತು ಕಸ್ತೂರಿ ರಂಗನ್‌ ವರದಿಗಳ ಕುರಿತ 
ಕಾರ್ಯಾಗಾರದಲ್ಲಿ ಮಾತನಾಡುತ್ತಿದ್ದರು. ಹೆಗಡೆಯವರು ಜಗತ್ತಿನಾದ್ಯಂತ 
ಘಟಿಸುತ್ತಿರುವ ಅನೇಕ ಪರಿಸರ ಸಂಬಂಧಿ ದುರಂತಗಳನ್ನು ದೃಶ್ಯಾವಳಿಗಳ 
ಸಮೇತ ವಿವರಿಸುತ್ತಾ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಯ ಸಂಬಂಧದ ಗಾಡ್ಗೀಳ್‌ 
ಮತ್ತು ಕಸ್ತೂರಿರಂಗನ್‌ ವರದಿಗಳನ್ನು ಸ್ಥೂಲವಾಗಿ ಪರಿಚಯಿಸಿ ಪಶ್ಚಿಮ ಘಟ್ಟಗಳು 
ನಿಸರ್ಗದ ಗರ್ಭಗುಡಿ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ನೀರನ್ನು ಒದಗಿಸುವ 
ಮಹಾ ಜಲಾಶಯ ಎಂದು ವರ್ಣಿಸುತ್ತ ಈ ಘಟ್ಟ ಪ್ರದೇಶವನ್ನು ಅಭಿವೃದ್ಧಿ 
ಮತ್ತು ಮೋಜಿನ ಹೆಸರಲ್ಲಿ ದುರುಪಯೋಗ ಮಾಡುತ್ತಿರುವುದನ್ನು 


ಮುಂದುವರಿಸಿದರೆ ಇಡೀ ದಕ್ಷಿಣ ಭಾರತದ ಜನಸಾಮಾನ್ಯರು ಎಣಿಸಲಾಗದಂಥ 
ಸಂಕಷ್ಟಗಳನ್ನು ಅನುಭವಿಸಬೇಕಾದೀತು ಎಂದು ಎಚ್ಚರಿಸಿದರು. 

ನ೦ತರದಲ್ಲಿ ಮಾತನಾಡಿದ ನಿವೃತ್ತ ಅರಣ್ಯಾಧಿಕಾರಿ ಶ್ರೀ.ಎಲ್ಲಪ್ಪರೆಡ್ಡಿ ತಮ್ಮ 
ಅಧಿಕಾರಾವಧಿಯಲ್ಲಿ ಅನೇಕ ಪರಿಸರ ಸಂರಕ್ಷಣೆಯ ಕ್ರಮಗಳನ್ನು ಜಾರಿಗೊಳಿಸಲು 
ಪ್ರಯತ್ನಿಸಿದ್ದು ಆ ಪ್ರಯತ್ನಕ್ಕೆ ಮಾಜಿ ಮುಖ್ಯಮಂತ್ರಿ ದೇವರಾಜ್‌ಅರಸು ಬಿಟ್ಟರೆ 
ನಂತರದ ಮತ್ತಾವ ರಾಜಕಾರಣಿಯೂ ಅವರ ಪರಿಸರ ಸಂರಕ್ಷಣೆಯ ಸಂಬಂಧಿ 
ಕಾಯಿದೆ ಮತ್ತು ವರದಿಗಳಿಗೆ ಮನ್ನಣೆ ಕೊಡದೆ ದೊಡ್ಡ ಅವ್ಯವಹಾರಗಳಿಗೆ 
ಮತ್ತು ಪರಿಸರ ನಾಶಕ್ಕೆ ಕಾರಣವಾಗಿದ್ದನ್ನು ಸ್ಮರಿಸಿ ಅಧಿಕಾರ ಕೇ೦ದ್ರದಲ್ಲಿರುವವರು 
ಭ್ರಷ್ಟರಾಗಿರುವವರೆಗೂ ದೊಡ್ಡ ಮಟ್ಟದಲ್ಲಿ ಒಳಿತನ್ನು ಸಾಧಿಸುವುದು ಕಷ್ಟ ಎಂದರು. 

ಕೊನೆಯಲ್ಲಿ ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನದ ಅಧ್ಯಕ್ಷರಾದ 

ಡಿ.ಎಸ್‌.ನಾಗಭೂಷಣ ಅವರು ಮಾತನಾಡಿ ಕೊಡಗು ಮತು ಕೇರಳ ದುರಂತಗಳು 
ಬಿಡಿಬಿಡಿ ಘಟನೆಗಳಲ್ಲದೆ ಯುರೋಪಿನ “ಜ್ಞಾನಯುಗ'ದ ಆಲೋಚನೆಗಳಿಂದ 
ಪೇರಿತವಾಗಿ ರೂಢಿಸಿಕೊಂಡ ಆಧುನಿಕ ವಿಜ್ಞಾನ ಮತ್ತು ಆರ್ಥಿಕತೆಯ ಮಾದರಿಗಳ 
ಎಡಬಿಡದ ಪರಿಣಾಮಗಳಷ್ಟೇ ಎಂದು ವಿಶ್ಲೇಷಿದರು. ಸೃಷ್ಟಿಯನ್ನು ತಾರ್ಕಿಕ 
ಅಧ್ಯಯನಕ್ಕೆ ಒದಗುವ ಜಡವಸ್ತುವೆಂದು ಪರಿಭಾವಿಸಿ ಮಿತಿಯಿಲ್ಲಿದ ದೈಹಿಕ 
ಸುಖ-ಸೌಕರ್ಯಗಳಿಗಾಗಿ ಭೂ ಮಂಡಲವನ್ನು ಸೂರೆ ಮಾಡತೊಡಗಿರುವ 
ಸದ್ಯದ ಲೋಕದೃಷ್ಟಿ ಬದಲಾಗದ ಹೊರತು ಇಂತಹ ಅನಾಹುತಗಳು ತಪ್ಪಿದ್ದಲ್ಲ; 
ಮನುಷ್ಯನಿಗೆ ನೆಮ್ಮದಿಯಿಲ್ಲ ಎಂದು ವಿವರಿಸಿದರು. 

ನಂತರದ ಚರ್ಚೆಯಲ್ಲಿ ಹೆಚ್ಚಿನ ಜನ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ 
ಕಾಣಿಸಿಕೊಳ್ಳುತ್ತಿರುವ ಸಮಸ್ಯೆಗಳು, ಜನಪ್ರತಿನಿಧಿಗಳ ಪಾತ್ರಬೆಳೆಗಳಿಗೆ ರಾಸಾಯನಿಕಗಳ 
ಬಳಕೆ,ನೀರಿನ ಕ್ಲಾಮ,ಬರ ಇತ್ಯಾದಿ ಸಮಸ್ಯೆಗಳನ್ನು ಚರ್ಚಿಸಲಾಯಿತು.ಸ್ಥಳೀಯ 
ಅನೇಕ ಅಧಿಕಾರಿಗಳು,ಗಣ್ಯರೂ,ರೈತರು ಉಪಸ್ಥಿತರಿದ್ದರು. 

ದೀನಬಂಧು ಸಂಸ್ಥೆಯ ಜಿ.ಎಸ್‌.ಜಯದೇವ ಪ್ರಾಸ್ತಾವಿಕ ಮಾತುಗಳನ್ನಾಡಿ 
ಎಲ್ಲರನ್ನೂ ಸ್ವಾಗತಿಸಿದರು. ಪ್ರಜ್ಞಾ ನಿರೂಪಿಸಿದರು. ಸುನೀಲ್‌ ವಂದಿಸಿದರು. 


(ವರದಿ : ಬಿ.ವಿ. ಸುರೇಂದು 


ಹೊಸ ಮುನುಷ್ಯ / ಅಕ್ಟೋಬರ್‌/ ೨೧೧೫ 


ಲೊಂಹಿಯಾ-ಜೆಖಿ ಇಬ್ಬರು ಮಹಾ ಪಮಾಜವಾವಿದಳ ನೆನಪು 


ಅಕ್ಟೋಬರ್‌ ತಿಂಗಳು ಸಮಾಜವಾದದಲ್ಲಿ 
ನಂಬಿ ಇಟ್ಟ ಆಂ 20001 ಬಹು ಮುಖ್ಯ ತಿಂಗಳು. 
“ಸಮಾಜವಾದ ಎಂಬುದು ಬಹು ಸುಂದರ ಶಬ್ದ' 
ಎಂದು ಹೇಳುತ್ತಾ, "ನಾನು ಹುಟ್ಟು ಸಮಾಜವಾದ' 


ಭಾರತದ ಸಮಾಜವಾದಿ ಪಕ್ಷ ಮತ್ತು ಸಂಘಟನೆಗೆ 
ಅಡಿಗಲ್ಲು ಹಾಕಿದ ಲೋಕನಾಯಕ ಜಯಪ್ರಕಾಶ್‌ 
ನಾರಾಯಣ್‌ (ಅಕ್ಟೋಬರ್‌ ೧೧) ಇವರ 
"` ಹುಟ್ಟುಹಬ್ಬಗಳ ತಿಂಗಳಾದರೆ ಭಾರತೀಂತು 
ಸಮಾಜವಾದಕ್ಕೆ ತಮ್ಮ ಉಜ್ವಲ “ಪತಿಜೆ ಮತ್ತು ಸಂಘರ್ಷದ ರಾಜಕಾರಣದ 
ಮೂಲಕ ತನ್ನದೇ ಆದ ವಿಶಿಷ್ಟ ರೂಪ ನೀಡಿದ ರಾಮನೋಹರ ಲೋಹಿಯಾ 
ವರ ಪುಣ್ಯತಿಥಿ (ಅಕ್ಟೋಬರ್‌ ೧೦) ತಿ೦ಗಳು. ಈ ಮುವ್ವರಲ್ಲಿ ಮೊದಲಿಗರು 
ಉಳಿದಿಬ್ಬರ ಗುರು. ಜೆಪಿ ಮತ್ತು ಲೋಹಿಯಾ ಗಾಂಧಿಯವರೊಂದಿಗೆ 
ಜಗಳಾಡುತ್ತಲೇ ಅವರ ಆಪ್ತ ಶಿಷ್ಯರಾದವರು. ವಿಶೇಷವಾಗಿ, ಪ್ರಖರ 
ಮಾಕ್ಸ್‌ವಾದಿಯಾಗಿದ್ದ ಜೆಪಿ, ಮಾಕ್ಸ್‌ವಾದದಲ್ಲಿ ಮನುಷ್ಯನನ್ನು ಒಳ್ಳೆಯವನನ್ನಾಗಿ 


ಮಾಡುವಂತಹದ್ದೂ ಏನೂ ಇಲ್ಲವೆಂದು ಕಂಡುಕೊಂಡದ್ದು, ಗಾಂಧಿ ಮಾರ್ಗವನ್ನು 


ಒಪ್ಪಿಕೊಂಡದ್ದು ಗಾಂಧಿಯವರ ಮರಣದ ನಂತರವೇ. ಆದರೆ ಲೋಹಿಯಾ 
ಗಾಂಧಿ ಭಕ್ತರಾಗಿದ್ದ ಹೀರಾಲಾರ್‌ ಮಗನಾಗಿದ್ದೂ ತಮ್ಮನ್ನು ನಾಸ್ತಿಕ ಎಂದು 
ಕರೆದುಕೊಂಡು ಗಾಂಧಿಯವರ ಧಾರ್ಮಿಕ ರಾಜಕಾರಣಕ್ಕೆ ಆಧುನಿಕ ವೈಚಾರಿಕತೆಯ 
ಸ್ಪರ್ಶ ನೀಡಿ ಅದನ್ನು ಭಾರತೀಯ ಸಮಾಜವಾದ ಎಂಬುದೊಂದನ್ನು ಕಟ್ಟಲು 


ಸೃಜನಶೀಲವಾಗಿ ಬಳಸಿದವರು. ಸತ್ಯಾಗಹದ ಆಂತರಿಕ ಧಾರ್ಮಿಕತೆಗೆ ಬಾಹ್ಯ 
ಹೋರಾಟದ ಕೆಚ್ಚನ್ನೂ ತುಂಬಿ ಹಲ್ಲು ಕಳೆದುಕೊಂಡಿದ್ದ ಗಾಂಧಿವಾದಕ್ಕೆ 


ಗಾ೦ಧಿಯೋತ್ತರ ಕಾಲಕ್ಕೆ ಬೇಕಾದ ಜೀವಂತಿಕೆಯನ್ನು ಒದಗಿಸಿದವರು ಅವರು. 
ಜೆಪಿ ಮತ್ತು ಲೋಹಿಯಾ ೧೯೩೪ರ ಅಕ್ಟೋಬರ್‌ನಲ್ಲಿ ಕಾಂಗ್ರೆಸ್‌ 


ಪಕ್ಷದೊಳಗೇ ಒಂದು ಉಪ ಪಕ್ಷವಾಗಿ ಕಾಂಗ್ರೆಸ್‌ ಸಮಾಜವಾದಿ ಪಕ್ಷವನ್ನು 
0°) ಯ 00) Cl 


ಸ್ಥಾಪಿಸಿದ ದಿನಗಳಿಂದಲೂ ಆಪ್ತ ಸ್ನೇಹಿತರೇ ಆಗಿದ್ದವರು. 

೧೯೪೨ರ “ಭಾರತ ಬಿಟ್ಟು ತೊಲಗಿ' ಚಳವಳಿಯ ಸಂದರ್ಭಧಲ್ಲಿ ಜೆಪಿ 
ಮತ್ತು ಲೋಹಿಯಾ ಭೂಗತರಾಗಿ 
ಕಾರ್ಯಚರಣೆಗಳು ಮತ್ತು ಆ ಕಾರಣದಿಂದಾಗಿ ಆ ಇಬ್ಬರೂ ಲಾಹೋರ್‌ 
ಕೋಟೆಯ ಸೆರೆಮನೆಯಲ್ಲಿ ಬ್ರಿಟಿಷ್‌ ಪ್ರಭುತ್ವದಿಂದ ಅನುಭವಿಸಿದ ಚಿತ್ರ ಹಿಂಸೆ 
ಈ ಇಬ್ಬರನ್ನೂ ಆಗ ದೇಶದ ಯುವ ಕಣ್ಮಣಿಗಳನ್ನಾ ಗಿಸಿತ್ತು. ಆದರೆ ಗಾಂಧಿ 
ಹತ್ಯೆಯ ಸಂತರ ಕಾಂಗೆಸ್‌ನಿಂದ ಹೊರಬೀಳಬೇಕಾಗಿ ಬಂದು ಹೊಸ ಸಮಾಜವಾದಿ 


ನಂಬಿಕೆಗಳ ಕಿಲುಬನ್ನೂ ತೆಗೆಯುವ ಕೆಲಸವಾಗದಿದ್ದರೆ ನಾವು ಕಾಣಲು 
ಸಾಧ್ಯವಾಗುವುದು ಒಂದು ಸಬಲ ಕ್ರೂರ ಸಮಾಜವನ್ನೇ ಹೊರತು ಹೊಸದೊಂದು 
ಘನತೆಯ ನಾಗರಿಕ ಸಮಾಜವನ್ನಲ್ಲ' ಎ೦ಬ ನಿಮ್ಮ ಮಾತುಗಳನ್ನು ಕರ್ನಾಟಕದ 
ಇಂದಿನ ಚಳವಳಿಗಾರರು ಅರಿತುಕೊಂಡಾರೆಯೆ? 
-ಎನ್‌.ಎಂ. ಕುಲಕರ್ಣಿ, ಹೆಗ್ಗೋಡು 

ಸೆಪ್ಟಂಬರ್‌ ಸಂಚಿಕೆಯಲ್ಲಿ ಇಂಗ್ಲಿಷ್‌ ಬೋಧನೆಯ ಸವಾಲುಗಳು 
("ಯುವಲಹರಿ ಕುರಿತ ಪ್ರಸನ್ನ "ಕುಮಾರ್‌ ಅವರ ಲೇಖನ ವಿಷಯ ಕುರಿತ 
ಕರಾರುವಾಕ್ಕಾದ ವಿಶ್ಲೇಷಣೆ ಯಾಗಿದೆ. 

ಸುಮಿತ್ರಾಬಾಯಿಯವರ ಪುಸ್ತಕ ವಿಮರ್ಶೆಯಲ್ಲಿನ, ಅವರ ಹಿರಿಯರು 
ಉನ್ನತ ಸರ್ಕಾರಿ ಹುದ್ದೆಗಳಲ್ಲಿದ್ದುದರಿಂದಲೇನೋ ಅವರು ಅಸ್ಪಶ್ಯತೆಯ 
ಸೋಂಕಿಲ್ಲದೆ ಬೆಳೆದ ಅದೃಷ್ಟವಂತೆ ಎಂಬ ನಿಮ್ಮ ಮಾತು ಮೇಲು-ಕೀಳುಗಳು 


ಸವರ್ಣೀಯರ ಡಿಎನ್‌ಎಯಲ್ಲಿಯೇ ಇದೆ ಎಂನ ನಂಬಿಕೆಯನ್ನು ಸ್ವಲ್ಪ 


ಮಟ್ಟಿಗಾದರೂ ನಿವಾರಿಸುವಂತಹ ಆಶಾಭಾವನೆ ಹುಟ್ಟಿಸುವಂತಿದೆ. 
ಸಿರಾಜ್‌ ಅಹಮದ್‌ ಅವರು ನಡೆಸಿರುವ ಗಣೇಶ್‌ ದೇವಿಯವರ ಸಂದರ್ಶನ 
ಮನನೀಯವಾಗಿವೆ. ನಮ್ಮ ಎಲ್ಲ ವಿದ್ವಾಂಸ “ಆಕ್ಟಿವಸ್ಟ್‌'ರೂ ಪ್ರೊ ಬ. ದೇವಿಯವರಂತೆ 
ತಂತಮ್ಮ ಕ್ಷೇತ್ರಗಳಲ್ಲಿ ಇಂತಹುದೇ ಕೆಲಸ ಕೈಗೊಂಡರೆ ನಾವು ನಮ್ಮ ಸಮಾಜವನ್ನು 

ಅರಿಯಲು ವಿದೇಶಿ ವಿದ್ವಾಂಸರನ್ನು ಅಪಬಶೆಉವುದು ತಪಬಹುದು. 
-ಗಿರೀಶ್‌ ವಿ. ವಾಫ್‌, ಬೆಂಗಳೂರು 


ಎಂದು ಘೋಷಿಕೊಂಡ ಮಹಾತ್ಮ ಗಾಂಧಿ ಮತ್ತು 


ಸಂಘಟಿಸಿದ ಹೋರಾಟ ಮತ್ತು 


ಪಕ್ಷವನ್ನು ಕಟ್ಟಲಾರಂಭಿಸಿದ ಕೆಲವೇ ದಿನಗಳಲ್ಲಿ ಈ ಇಬ್ಬರೂ 
ಬೇರೆ ದಾರಿ ಹಿಡಿಯುವಂತಾದದ್ದು ಭಾರತದ ಸಮಾಜವಾದಿ 
ಚಳುವಳಿಯ ನಿಜವಾದ ದುರಂತ. 

ಈ ದುರಂತದ ಮೂಲ ಇದ್ದುದು ಈ ಇಬ್ಬರ ವ್ಯಕ್ತಿಗಳ 
ಮೂಲ ಸ್ವಭಾವದಲ್ಲೇ. ಜೆಪಿ ಪ್ರಭುತ್ವವೂ ಸೇರಿ ಎಲ್ಲರೊಂದಿಗೆ 
ಹೊಂದಿಕೊಂಡು ಹೋಗುವ ಉದಾರವಾದವಾಗಿದ್ದರೆ 
ಲೋಹಿಂಯಾ ಏಕೋದ )ಥ ಮನಸ್ಸಿನಿಂದ ಗಾಂಧಿ 
ಸ್ಫೂರ್ತಿಯಲ್ಲಿ ಭಾರತ್ಕಾಗಿ ಹ ಪರ್ಯಾಯ ರಾಜಕೀಯ ಕ 
ಹಾದಿಯನ್ನು ನಿರ್ಮಿಸಹೊರಟ ನಿಷ್ಠುರವಾದಿಯಾಗಿದ್ದರು. ವ ಸ್ಟಾ ೧ ವ್ಯಕ್ತಿಗಳ 
ಸಂಘರ್ಷದ. ಬಿಸಿ ಭಾರತದ ಸಮಾಜವಾದಿ ಚಳುವಳಿಯನ್ನು ತಾಗದೇ ಇರಲಿಲ್ಲ. 
ಅದು ಜೆಪಿಯವರನ್ನು ಸರ್ವೋದಯ ಚಳುವಳಿಯತ್ತ ತಳ್ಳಿದರೆ ಲೋಹಿಯಾರನ್ನು 
ಮತ್ತೆ ಮತ್ತೆ ಭಾರತೀಯ ಸೆರೆಮನೆಗಳಿಗೆ ತಳ್ಳಿತು. ಈ ಪ್ರತಿಭಟನೆಯ ಸೆರೆಮನೆ 
ವಾಸಗಳ ರಾಜಕಾರಣದ ಮಧ್ಯೆ ಲೋಹಿಯಾಗೆ "ಜೆಪಿಯ ವ್ಯಕ್ತಿತ್ವ ಮಾತ್ರ ದೇಶವನ್ನು 
ಅಲುಗಾಡಿಬಲ್ಲದು ಎ೦ದು ಅನ್ನಿಸಿ, ಅದನ್ನು ಹಲವು ಬಾರಿ ಬಹಿರ೦ಗವಾಗಿ 
ಹೇಳಿದರು ಕೂಡ. ಆದರೆ ಆ ಹೊತಿಗೆ ಜೆಪಿ ಪಕ್ಷ ರಾಜಕಾರಣದಿಂದ ಬಹು 
ದೂರ ಸರಿದಿದ್ದರು. ಆದರೆ ಲೋಹಿಯಾರ ಪ್ರತಿಭಟನೆಯ ರಾಜಕಾರಣ ಅವರ 
ಪ್ರಾಣವನ್ನೇ ಬಲಿ ತೆಗೆದುಕೊಂಡಾಗ ಜೆಪಿ, 'ಅಯ್ಯೋ! ರಾಮಮನೋಹರ ನನ್ನ 
ತಮ್ಮ. ನನಗಿಂತ ಎಂಟು ವರ್ಷ ಚಿಕ್ಕವನು. ಆ ಚಿತೆಯ ಜ.1 ಇರಬೇಕಾಗಿದ್ದವನು. 
ನಾನು; ಅವನಲ್ಲ ಎ೦ದು ಗೋಳಿಟ್ಟರು. 

ಜೆಪಿಯವರ ಈ ಗೋಳು ಬರೀ ಗೋಳಾಗಿರಲಿಲ್ಲ. ಅದು ಅವರನ್ನು 

ಚಿಂತೆಗೂ ಹಚ್ಚಿದಕ್ಕೆ ಸಾಕ್ಷಿಯಾಗಿ ಅನತಿ ಕಾಲದಲ್ಲೇ ಅವರು “ತಮ್ಮ “ಸಂಪೂರ್ಣ 
ಕ್ರಾಂತಿ' ಚಳುವಳಿಯ ಮೂಲಕ ಲೋಹಿಯಾ ಪ್ರತಿಪಾದಿಸಿದ್ದ “ಕಾಂಗೆಸ್ಸೇತರವಾದ'ದ 
ಪ್ರಸ್ತುತತೆಯನ್ನು ಮನಗಂಡು ೧೯೭೭ರಲ್ಲಿ ಜನತಾ ಸರ್ಕಾರವೆಂಬ ಭಾರತದ 
ಮೊದಲ ಕಾಂಗಸ್ಟೇತರ ಸರ್ಕಾರ ರಚನೆಗೆ ಕಾರಣರಾದರು. 

ಅಲ್ಲಿಂದಾಚೆಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಸಾಕಷ್ಟು ನೀರು ಹರಿದು 
ಹೋಗಿದೆ. ಜಾಗತೀಕರಣ ರಾಜಕಾರಣದ ದಿಕ್ಕುದೆಸೆಗಳನ್ನೇ ಬದಲಿಸಿದೆ. 
ಗಾಂಧಿಯನ್ನು ಸ್ವಚ್ಛ ಭಾರತಕ್ಕಾಗಿ ಮಾತ್ರ ನೆನಪಿಕೊಳ್ಳುವಂತಹ ಘಾತುಕ ರಾಜಕಾರಣ 
ಆರಂಭವಾಗಿದೆ. ಇಂತಹ ಸಂದರ್ಭದಲ್ಲಿ ಗಾಂಧಿಯ ಈ ಇಬ್ಬರು ಪ್ರಯೋಗಶೀಲ 
ಶಿಷ್ಯರ ನೆನಪು ನಮ್ಮನ್ನು ದಟ್ಟವಾಗಿ ಕಾಡಬೇಕಿದೆ. ಮತ್ತೆ ಆ ದಿನಗಳ "ಅಂಧೇರಿ 
ಕೀ ತೀನ್‌ ಪ್ರಕಾಶ್‌! ಗಾಂಧಿ-ಲೋಹಿಯಾ-ಜಯಪಕಾಶ್‌!”' ಎಂಬ ಘೋಷಣೆ 
ನಮ್ಮ ಮಧ್ಯೆ ಮೊಳಗಬೇಕಿದೆ. 


ಇಡಿಎಸ್ಡೆನ್‌ 


“ಹೊಸ ಮನುಷ್ಯ' ಸೊಗಸಾಗಿದೆ ಯಾವುದೇ ಪತ್ರಿಕೆಯ ಜೀವಂತಿಕೆ 
ಅಭಿವ್ಯಕ್ತವಾಗುವುದು ಅದರ ಸಂಪಾದಕೀಯದಲ್ಲಿ. ಪರಿಣಾಮಕಾರಿಯಾಗಿ 
ಬರೆದಿದ್ದೀರಿ. ಏಕವ್ಯಕ್ತಿ ಸಾಹಸವಾಗಿ ನೀವು ಪತ್ರಿಕೆಯನ್ನು ಹೊರತರುತ್ತಿರುವಾಗ 
ಅದರ ಗುಣಮಟ್ಟದ ಬಗ್ಗೆ ದೀರ್ಫ ಸಮಜಾಯಿಸಿ ಕೊಡುವ ಅಗತ್ಯವಿರಲಿಲ್ಲ. 
ಇರಲಿ. ಕರುಣಾನಿಧಿಯವರ ಬಗೆಗಿನ ಲೇಖನ ರಾಜಕೀಯದ ಇನ್ನೊಂದು 
ನುಗ್ಗಲಿನ ದರ್ಶನ ಮಾಡಿಸಿದಂತೆ ಆಯಿತು. ಹಾಗೆ ಪುಸ್ತಕಾವಲೋಕನದಲ್ಲಿ, 
ಸುಮಿತ್ರಾಬಾಯಿಯವರ ಪುಸ್ತಕಕ್ಕೆ ವಸ್ತುನಿಷ್ಠ ವಿಮರ್ಶೆ ಬಹು ಸೊಗಸಾಗಿದೆ.ಕುವೆಂಪು 
ವರ್ಸಸ್‌ ಅಂಬೇಡ್ಕರ್‌ ಟಿಪ್ಪಣಿ ಕೂಡಾ. ರವೀ೦ದ್ರ ರೇಷ್ಮೆಯವರ ರಾಜ್ಯ 
ರಾಜಕಾರಣದ ವಿಶ್ಲೇಷಣೆ ಪ್ರಸ್ತುತ ರಾಜಕಾರಣದ ಕೈಗನ್ನಡಿ. ಯಾವುದೇ 
ಪತ್ರಿಕೆಯಾಗಲಿ ನಿರ್ಭಿಡೆಯಿಂದ ಹೇಳಬೇಕಾಗಿದ್ದನ್ನು ಸರಿಯಾಗಿ ಜನಮನಕ್ಕೆ 
ಮುಟ್ಟುವಂತೆ ಹೇಳಿದಲ್ಲಿ ಅದೇ ವಾಚಕರ ಸೌಭಾಗ್ಯ. ಈ ನಿಟ್ಟಿನಲ್ಲಿ ಈ ಪತ್ರಿಕೆ 
ಯಶಸ್ವಿಯಾಗಿ ಮುಂದುವರಿಯಲಿ. ಎಂದು ಹಾರೈಸುವೆ. 

-ರೇಶ್ಮಾ ಸುಧೀರ್‌, ದಾರದ ಹಳ್ಳಿ. 


ಪತ್ರಿ ಚೆನ್ನಾಗಿ ಬರುತ್ತಿದೆ. ಅಭಿಪ್ರಾಯ ತಿಳಿಸಿಲ್ಲವೆ೦ದರೆ ಪ್ರತಿಕ್ರಿಯೆ ಇಲ್ಲವೆಂದಲ್ಲ. 
ಹೆಸರಿನೊಂದಿಗೆ ನಾಲ್ಕು ಸಾಲು ಬರೆಯಲು ಸಂಕೋಚ; ಕೆಲವೊಮ್ಮೆ ಅನವಶ್ಯಕ. 
-ಎಚ್‌.ಎಸ್‌. ಮಾಧವರಾವ್‌, ES 


(ಇನ್ನಷ್ಟು ಪತ್ರಗಳಿಗಾಗಿ ಮುಂದಿನ ಪುಟ ನೋಡಿ) 


ಹೊಸ ಸುಸುಜ್ಯ / ಅಕ್ಟೋಬರ್‌ / ೨೦೧೮ 


ವಿದೇಶ ವ 3 
ಪಾಕಸ್ಲಾನದೊಡನೆಯ ಸ೦ಖ೦ಧ: ಇಮ್ರಾನ್‌ ಖಾನ್‌ ಸುಧಾಲಿಪಿಯಾರೆ? 


': ಅಂತಾರಾಷ್ಟೀಯ ತಾರಾ ಕ್ರಿಕೆಟಿಗ ಇಮ್ರಾನ್‌ ಖಾನ್‌ ಎರಡು ದಶಕಗಳ ರಾಜಕೀಯ ಹೋರಾಟದ 
"ನಂತರ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ಪೀಕರಿಸಿದಾಗ ಸಾಂಪ್ರಾಯಿಕ ರಾಜಕಾರಣದಾಚೆಯ 

ಮತ್ತು ಕ್ರೀಡಾಮನೋಭಾವದ ಅವರ ವ್ಯಕ್ತಿತ್ವ ಭಾರತಕ್ಕೆ ನಿರಂತರ ತಲೆನೋವಾಗಿರುವ ಪಾಕಿಸ್ತಾನದೊಡನೆಯ 
"`` ಸಂಬಂಧದ ಬಿಗುವು ಕಡಿಮೆಯಾಗಬಹುದೆಂಬ ಆಶಾಭಾವನೆ ಜನಸಾಮಾನ್ಯರಲ್ಲಿ ಹುಟ್ಟಿತ್ತು. ಆದರೆ ವಾಸ್ತವ 
: ಬೇರೆಯೇ ಇದೆ ಎಂದು ಈ ವಿಶ್ಲೇಷಣೆ ಹೇಳುತ್ತದೆ. ಆದರೆ ಕ್ರಿಕೆಟ್‌ ತಂಡದ ನಾಯಕನಾಗಿ ಇಮ್ರಾನ್‌ 
| ತಂಡವನ್ನು ಯಶಸ್ವಿಯಾಗಿ ಮುನ್ನಡೆಸುವಲ್ಲಿ ತೋರಿದ ವಿಶೇಷ ಜಾಣ್ಮೆಯ ಬಗ್ಗೆ ಭರವಸೆ ಇರುವವರು ಖಂಡಿತ 


೨೫೫೫... 


ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಚುನಾವಣೆ ಮುಗಿದಿದ್ದು ಇಮ್ರಾನ್‌ ಖಾನ್‌ 
ಅವರ ನೇತೃತದ ಹೊಸ ನಾಗರೀಕ ಸರ್ಕಾರವೊಂದು ಅಸ್ತಿತ್ತಕ್ಕೆ ಬಂದಿದೆ. ಇದು 
ಭಾರತ ಪಾಕಿಸ್ತಾನಗಳ ನಡುವಿನ ಸಂಬಂಧದ ಹೊಸ ಶಕೆಯೊಂದಕ್ಕೆ 
ನಾಂದಿಯಾದೀತೇ? ಎಂಬ ಪ್ರಶ್ನೆ ಶಾಂತಿಯನ್ನು ಬಯಸುವ ಎರಡೂ ದೇಶಗಳ 
ಜನರಲ್ಲಿ ಮೂಡಿರುವುದು ಸಹಜವೇ. ಆದರೆ ವಸ್ತುಸ್ಥಿತಿ ದ್ಯ ಆಶಾವಾದಕ್ಕೆ 
ಪೂರಕವಾಗಿಲ್ಲ ಎಂಬುದು ಸದ್ಯದ ವಾಸ್ತವ. ಮುಖ್ಯವಾಗಿ ಇನ್ನೂ ಮಾಗದ ವಿಭಜನೆಯ 
ಗಾಯ, ಕಾಶ್ಮೀರ ಸಮಸ್ಯೆಯೆಂಬ ಕ್ಯಾನ್ಸರ್‌, ಈ ಹಿಂದಿನ ಯುದ್ಧಗಳು, ಭಾರತದ 
ವಿರುದ್ದದ ಪಾಕ್‌ ಪ್ರಾಯೊಜಿತ ಭಯೋತ್ಪಾದನೆ, ಎಲ್ಲಕ್ಕಿಂತ ಪಾಕಿಸ್ತಾನದ ನಾಗರೀಕ 
ಸರ್ಕಾರಗಳ ಮೇಲೆ ಸೇನೆಯ ನಿಯಂತ್ರಣ ಹೀಗೆ ದ್ವಿಪಕ್ಷೀಯ ಸಂಬಂಧವನ್ನು 
ನಿಯಂತ್ರಿಸುವ ಹಲವು ಸ೦ಕೀರ್ಣ ಸಂಗತಿಗಳ ಹಿನ್ನೆಲೆಯಲ್ಲಿ ನೋಡಿದಾಗ. ಸಂಸತ್‌ನಲ್ಲಿ 
ಸ್ಪಷ್ಟ ಬಹುಮತವಿಲ್ಲದ ಇಮ್ರಾನ್‌ ಖಾನ್‌ರ ಸರ್ಕಾರವು ಹಿಂದಿನ ನವಾಜ್‌ 
ಷರೀಫ್‌ ಸರ್ಕಾರಕ್ಕಿಂತಲೂ ಹೆಚ್ಚು ದುರ್ಬಲವಾಗಿರುವುದು ಸ್ಪಷ್ಟ 
ಪಾಕಿಸ್ತಾನದ ಚುನಾವಣಾ ರಾಜಕೀಯದಲ್ಲಿ ವಿದೇಶಾಂಗ ನೀತಿಗೆ 
ಎಂದೂ ಅಂತಹ ಮಹತ್ವವಿಲ್ಲ. ಬಹಳಷ್ಟು ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ 
ವಿದೇಶಾಂಗ ನೀತಿಯ ವಿಷಯವನ್ನು ಮೇಲ್ಮೈಯಲ್ಲಷ್ಟೇ ಪ್ರಸ್ತಾಪಿಸುತ್ತವೆ. ಈ 
ಸಲದ ಚುನಾವಣೆಯಲ್ಲಿ ಇಮ್ರಾನ್‌ ಅವರ ತೆಹ್ರೀಕ್‌-ಎ-ಇನ್ಸಾಫ್‌ ಇದಕ್ಕೆ 
ಹೊರತಾಗಿರಲಿಲ್ಲ. ಹಾಗೆ ನೋಡಿದರೆ ಅಲ್ಲಿನ ಯಾವ ಪಕ್ಷವ್ಮೂ ಚುನಾವಣಾ 
ಪ್ರಣಾಳಿಕೆಗಳಲ್ಲಿ ಕಾಶ್ಮೀರ ಸಮಸ್ಯೆಯನ್ನು ಒಂದು ಪ್ರಮುಖ ವಿಚಾರವನ್ನಾಗಿ 
ಮಾಡಿಕೊಂಡಿರಲಿಲ್ಲ. ಅದರೆ ಭಾರತಕ್ಕೆ ಖುಷಿ ತರುವ ಒಂದು ಸಂಗತಿ ಎಂದರೆ, 
ಕಾಶ್ಮೀರದ ಹೆಸರಿನಲ್ಲಿ ಹಿಂಸೆಯನ್ನು ಪ್ರಚೋದಿಸುವ ಗುಂಪುಗಳನ್ನು ಬೆಂಬಲಿಸುವ 
ಅಭ್ಯರ್ಥಿಗಳಿಗೆ ಮತದಾರ ಕ್ಯಾರೇ ಎ೦ದಿಲ್ಲ. ಪಾಕಿಸ್ಥಾನದ ಜನಸಾಮಾನ್ಯನಿಗೆ 
ತನ್ನ ದೈನಂದಿನ ಬದುಕಿನ ಭದ್ರತೆ ಭರವಸೆಗಳು ಮುಖ್ಯವೇ ಹೊರತು ಕಾಶ್ಮೀರವಲ್ಲ 
ಎ೦ಬ ಸಂದೇಶವನ್ನು ಈ ಚುನಾವಣಾ ಫಲಿತಾಂಶದಲ್ಲಿ ಕಾಣಬಹುದು. 
ಪಾಕಿಸ್ತಾನದಲ್ಲಿ ಸೇನೆಯ ಪ್ರಾಬಲ್ಯಕ್ಕೆ ಬಹು ಮುಖ್ಯ ಸಾಧನವಾಗಿರುವ 
ಕಾಶ್ಮೀರ ಸಮಸ್ಯೆಯು ಪರಿಹಾರವಾಗದೇ ಇರುವುದರಲ್ಲಿಯೇ ಅದರ ಹಿತಾಸಕ್ತಿ 
ಅಡಗಿರುವುದರಿಂದ ಅದರ ಪರಿಹಾರಕ್ಕೆ ಸೇನೆಯದೇ ದೊಡ್ಡ ಅಡ್ಡಗಾಲು. 
ಇಮ್ರಾನ್‌ ಅವರ ಪಕ್ಷದ ಪ್ರಣಾಳಿಕೆಯು ಕಾಶ್ಮೀರ ಸಮಸ್ಯೆಯ ಪರಿಹಾರಕ್ಕೆ 
ಒ೦ದು ನೀಲ ನಕ್ಷೆ ರಚಿಸುವ ಮಾತನ್ನೇನೋ ಆಡುತ್ತದೆ. ಆದರೆ ಅದರ ಯಾವ 
ವಿವರಗಳೂ ಅದರಲ್ಲಿಲ್ಲ. ಇಮ್ರಾನ್‌ರ ಪಕ್ಷವು ಸೇನೆಯೊಂದಿಗೆ ಹೊ೦ದಿರುವ 
ನಿಕಟ ಬಾ೦ಧವ್ಯವನ್ನು ಅವರ ಶತ್ರುಗಳು ಪ್ರಸ್ತಾಪಿಸಿ, ಮುಂದಿನ ದಿನಮಾನಗಳಲ್ಲೂ 
ಸಹ ದೇಶದ ಭದ್ರತೆ ಮತ್ತು ವಿದೇಶಾ೦ಗ ನೀತಿಯ ವಿಚಾರದಲ್ಲಿ ಸೇನೆಯ 
ಪ್ರಾಬಲ್ಯವು ಮುಂದುವರಿಯಲಿದೆ ಎನ್ನುತ್ತಾರೆ. ಇಮ್ರಾನ್‌ ಅವರು ನಡೆಸುತ್ತಿದ್ದ 
ಪ್ರತಿಭಟನೆಗಳಿಗೆ ಸಹಾಯಕವಾಗಿರುವ ಮೂಲಕ, ಕೆಳ ನ್ಯಾಯಾಲಯಗಳ ಮೇಲೆ 
ಪ್ರಭಾವ ಬೀರಿ ನವಾಜ್‌ ಷರೀಫ್‌ರ ವಿರುದ್ಧದ ಆರೋಪಗಳಲ್ಲಿ ಅವರಿಗೆ 
ಶಿಕ್ಷೆಯಾಗುವಂತೆ ನೋಡಿಕೊಳ್ಳುವ ಮೂಲಕ ಮೂಲಭೂತವಾದಿಗಳನ್ನು ಷರೀಫ್‌ 
ಏರುದ್ಧ ಚುನಾವಣೆಗೆ ಇಳಿಸಿ ಅವರ ಭದ್ರ ನೆಲೆಗಳಲ್ಲಿ ಬಿರುಕು ಮೂಡಿಸುವ 
ಮೂಲಕ, ಮಾಧ್ಯಮಗಳನ್ನು ನಿಯಂತ್ರಿಸುವ ಮೂಲಕ ಸೇನೆಯು ಇಮ್ರಾನ್‌ 
ಅವರ ಗೆಲುವಿಗೆ ಅನುಕೂಲ ಮಾಡಿಕೊಟ್ಟದೆ ಎ೦ಬ ಮಾತು ಪ್ರಚಲಿತದಲ್ಲಿದೆ. 
ಇದು ನಿಜವಾದಲ್ಲಿ ಮುಂದಿನ ದಿನಗಳಲ್ಲೂ ಪಾಕಿಸ್ತಾನ-ಭಾರತದ ಸಂಬಂಧ 
ಸುಧಾರಿಸುವುದಿಲ್ಲ ಎಂಬುದು ಖಚಿತ. 


ದೇಶದ ನಾಯಕತ್ವದಲ್ಲೂ ಇಮ್ರಾನರ ಕೈಚಳಕಕ್ಕಾಗಿ ಎದುರುನೋಡಬಹುದಾಗಿದೆ. -ಸಂ. 


ಭಾರತದ ಬಗೆಗಿನ ಪಾಕಿಸ್ತಾನೀ ರಾಷ್ಟ್ರೀಯತೆಯ ಮೂಲ ನೆಲೆ. ಇಂದಿಗೂ 
ಬಹಳಷ್ಟು ಪಾಕಿಸ್ಥಾನೀಯರ ದೃಷ್ಟಿಯಲ್ಲಿ ಸೇನೆಯೇ ಅಂತರಿಕ ಮತ್ತು ಬಾಹ್ಯ 
ಅಪಾಯಗಳಿಂದ ದೇಶವನ್ನು ಬಚಾವು ಮಾಡಬಲ್ಲ ಶಕ್ತಿ. ಭ್ರಷ್ಟಾಚಾರ 
ಆರೋಪದಡಿಯಲ್ಲಿ ಶಿಕ್ಷೆಗೊಳಗಾಗಿ ಈಗ ಮೇಲ್ಮನವಿಯ ಮೂಲಕ ಸರೆವಾಸದಿಂದ 
ಬಿಡುಗಡೆಗೊಂಡಿರುವ ನವಾಜ್‌ ಶರೀಫ್‌ ಕೂಡ ಪಾಕಿಸ್ತಾನೀ ಸೇನೆಗೆ ಅಚ್ಚು 
ಮೆಚ್ಚಿನವರೇ ಆಗಿದ್ದವರು. ಸೇನಾ ಮುಖ್ಯಸ್ಥರೊಡನೆ ಅವರ ಸಂಬಂಧ ಹಳಸಿದ್ದರ 
ಪರಿಣಾಮವೇ ಅವರು ಇಂದು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಕಾರಣ. ಸೇನೆಯು 
ನಾಗರೀಕ ಸರ್ಕಾರದ ಅಂಕೆಯಲ್ಲಿ ಕಾರ್ಯಾಚರಿಸುವುದು ಒತ್ತಟ್ಟಿಗಿರಲಿ, 
ಸೇನೆಯೊಡನೆ ಉತ್ತಮ ಸಂಬಂಧ ಹೊಂದಿರದ ಯಾವ ಪ್ರಧಾನಿಯೂ ತನ್ನ 
ಸ್ಥಾನದಲ್ಲಿ ಉಳಿಯುವುದು ಸಾಧ್ಯವಿಲ್ಲದ ಪರಿಸ್ಥಿತಿ ಪಾಕಿಸ್ತಾನದ ವಾಸ್ತವ. ಈ 
ಪರಿಸ್ಥಿತಿ ಸುಧಾರಿಸದ ಹೊರತು ವ್ಯಕ್ತಿಯಾಗಿ ಯಾವೊಬ್ಬ ಪ್ರಧಾನಿಗೂ ಭಾರತದ 
ಜೊತೆ ಸಂಬಂಧವನ್ನು ಸುಧಾರಿಸಿಕೊಳ್ಳುವ ಎಂಥದೇ ಬಯಕೆ ಇದ್ದರೂ ಅದು 
ವ್ಯರ್ಥ. ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಇಮ್ರಾನ್‌ ಅವರ- ಭಾರತದ ಸೇನೆ ನಡೆಸುತ್ತಿರುವ 
ಹಿಂಸಾಚಾರವು ನಿಲ್ಲಬೇಕು, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದ 
ಅನ್ವಯ ಪರಿಹಾರವೊಂದು ರೂಪುಗೊಳ್ಳಬೇಕು- ಎ೦ಬ ನಿಲವು ಪಾಕಿಸ್ತಾನದ 
ಬಹಳಷ್ಟು ಮಂದಿ ರಾಜಕಾರಣಿಗಳ ಘೋಷಿತ ನಿಲುವಾಗಿದೆ. ಇಮ್ರಾನ್‌ ಅವರ 
ಪ್ರಕಾರ ಚೆಂಡು ಭಾರತದ ಅಂಗಳದಲ್ಲೇ ಇದೆ. ಮಾತುಕತೆಗೆ ಭಾರತವು ಒಲವು 
ತೋರಿದಲ್ಲಿ ಮಾತ್ರವೇ ಅದು ಸಾಧ್ಯ ಆದರೆ ಚರ್ಚೆಗೆ ಕೂರುವ ಜನರ ಅಂಕೆಯನ್ನು 
ಮೀರಿದ ಶಕ್ತಿಗಳು ಕ್ರಿಯಾಶೀಲವಾಗಿರುವವರೆಗೆ ಚರ್ಚೆಯ ಮೇಜಿನಲ್ಲಾದ 
ತೀರ್ಮಾನಗಳಿಗೆ ಯಾವ ಮಾನ್ಯತೆಯೂ ಪರಿಣಾಮವೂ ಇರುವುದಿಲ್ಲವಾದ್ದರಿಂದ, 
ಭಾರತದ ಮಟ್ಟಿಗೆ ಪಾಕಿಸ್ತಾನದ ಪ್ರಧಾನಿ ಯಾರಾಗಿರುವರೆಂಬುದು ನಗಣ್ಯ. 


-ಎಂ. ರಾಜು (ವಿವಿಧ ಮೂಲಗಳಿಂದ) 
ಇನ್ನಷ್ಟು ಪತ್ರಗಳು... 
ಮುಖ್ಯವಾಗಿ, ನಮ್ಮನ್ನು “ಹೊಸ ಮನುಷ್ಯ'ರನ್ನಾಗಿಸುವುದೇ ನಿಮ್ಮ ಮತ್ತು 
ಮತ್ತು ನಮ್ಮ ಈ ಪತ್ರಿಕೆಯ ಉದ್ದೇಶವಾಗಿದೆ. ಅದಕ್ಕೆ ತಕ್ಕಂತೆ ನಮ್ಮ ಚಿ೦ತನೆಗಳು 
ಸಿದ್ಧ ಮಾದರಿಗಳು ಮತ್ತು ಸೂತ್ರಗಳಲ್ಲಿ ಬಿಗಿದುಕೊ೦ಡು ಕೊಸರಾಡುವಾಗ 
ಸ ಮನುಷ್ಯ' ಬ೦ದು ಬಿಡುಗಡೆಗೊಳಿಸುತ್ತಾನೆ. ನಮ್ಮ ಸದ್ಯದ ರಾಜಕೀಯ 
ಸ೦ದಿಗ್ಗಗಳು ಮತ್ತು ಸಾಮಾಜಿಕ ಸಂಕಟಗಳಿಗೆ ಹಿಂದಿನ ದಾರಿಯಲ್ಲೇ ಉತ್ತರಗಳಿದ್ದು 
ಅವನ್ನು ನಾವು ಶೋಧಿಸಿಕೊಳ್ಳಬೇಕಾಗಿದೆ ಎಂಬುದು ಪತ್ರಿಕೆಯ ಸದಾಶಯವಾಗಿದೆ. 
“ಹೊಸ ಮನುಷ್ಯ'ದ ಪ್ರತಿ ವಾರ್ಷಿಕ ಸಂಚಿಕೆಯಂತೆ ಈ ವರ್ಷದ ಸಂಚಿಕೆಯೂ 
ಕಾಯ್ದಿಟ್ಟುಕೊಳ್ಳುವಷ್ಟು ಸೂಕ್ತವಾಗಿದೆ. ಕೆ. ಸತ್ಯನಾರಾಯಣರ 'ಸಾಹಿತ್ಯ-ಸಮಾಜ 
: ಅಂದು-ಇಂದು' ಲೇಖನ ಮತ್ತು ಗಣೇಶ್‌ ದೇವಿಯವರ ಸಂದರ್ಶನ 
ಗಮನಾರ್ಹವೆನಿಸಿದವು. 


6 


-ಸತೀಶ್‌ ಕುಲಕರ್ಣಿ, ಹಾವೇರಿ 

“ಹೊಸ ಮನುಷ್ಯ' ಬರೀ ಪತ್ರಿಕೆಯಾಗಿ ಹೊರ ಬರುತ್ತಿಲ್ಲ ಬದಲಿಗೆ ನಮ್ಮಂತ 
ಯುವ ಮನಸ್ಸುಗಳಿಗೆ ಹೊಸತನವನ್ನು ನೀಡುವ ವಿಚಾರಗಳನ, ಒಳಗೊಂಡಿದೆ. 
ಸಂಕುಚಿತ ಮನಸ್ಥಿತಿಗಳಿಗೆ ವಿಶಾಲತೆಯ ದಾರಿ ತೋರಿಸುವ ಪತ್ರಿಕೆಯಾಗಿದ್ದು, 
ಬೌದ್ಧಿಕ ವಲಯದ ಜ್ಞಾನ ವಿಸ್ತರಣೆಯ ವಿಷಯಗಳು ಗಮನಾರ್ಹವಾದವು. 
-ನರಸಿಂಹರಾಜು. ಸಿ., ಸಿರಿವಾರ 


ಹೊಸ ಹುನುಷ್ಯ / ಅಕ್ಟೋಬರ್‌/ ೨೦೧೮ 


ಹರ್ಹಾಲಿ ಶಾಲೆಯಲ್ಣ ಹಅಹುವ ಮತ್ತು ಕಅಯುವ ಹು... 


ಸರ್ಕಾರಿ ಶಾಲೆಗಳ ಇಂದಿನ 
; ಸಂದಿಗ್ದ ಪರಿಸ್ಥಿತಿಯಲ್ಲಿ ಬಹಳಷ್ಟು 
ಯಣಾತ್ಮಕ ಅಂಶಗಳೇ ಕೇಳಲು. 
ಓದಲು ಸಿಗುತ್ತಿವೆ. ಆದರೆ ಸರ್ಕಾರಿ 
ಶಾಲ್‌ ೦೮೫ ೂಂದ”ರಿ ಲ್ಲಿ 
ಶಿಕ್ಷಕಿಂಊಾಗಿರುವ ನನ್ನ 
ಅನುಭವಗಳು ಇವುಗಳನ್ನು 
pK ಒಪ್ಪಿಕೊಳ್ಳಲು ನಿರಾಕರಿಸುತ್ತವೆ. 
3.೫ ರಸಾಯನ ಶಾಸ್ತ್ರದ ಸ್ನಾತಕೋತ್ತರ 
ಶ್‌ "ಪದವೀದ'ರೆಂತರಾಗಿದ್ದರೂ 
ಹಳ್ಳಿಯೊಂದರ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷ ಶಿಕ್ಷಕಿಯಾಗಿ, 
ಕಳೆದ ಹದಿನಾಲ್ಕು ವರ್ಷಗಳಿಂದ ೬ರಿಂದ ೮ನೇ ತರಗತಿಯ ವಿದ್ಯಾರ್ಥಿಗಳಿಗೆ. 
ಗಣಿತ-ವಿಜ್ಞಾನ ವಿಷಯಗಳನ್ನು ಬೋಧಿಸುತ್ತಿರುವ ನಾನು ಆರಂಭದಲ್ಲಿ ಈ 
“ಚೆಲ್ಬುಪಿಲ್ದು'ಗಳಿಗೆ ಕಲಿಸುವುದೇನು ಮಹಾ!' ಎ೦ಬ ಉಡಾಫೆಯಿತ್ತು ಆದರೆ 
ನೀರಿಗಿಳಿದಾಗಲೇ ಆಳದ ಅರಿವಾಗಿದ್ದು. 

ನನ್ನದು ಕೊಡಗಿನ ಒಂದು ಹಳ್ಳಿಯ ಶಾಲೆಯಾಗಿದ್ದು, ಶಾಲೆಗೆ ಬರುವ 
ವಿದ್ಯಾರ್ಥಿಗಳ ತಂದೆ ತಾಯಂದಿರುಗಳಲ್ಲಿ ಕೂಲಿ ಕಾರ್ಮಿಕರೇ ಅಧಿಕ. ಹಲವಾರು 
ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿರುವ ಮೊದಲ ಅಥವಾ ಎರಡನೇ ತಲೆಮಾರಿನ 

ದ್ಯಾರ್ಥಿಗಳು. ಅವರಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರದ ಅರಿವು ಸಾಕಷ್ಟಿದ್ದರೂ 
ಹೊರ ಜಗತ್ತನ್ನು ಅಷ್ಟು ಕಂಡವರಲ್ಲ. ಹಾಗಾಗಿ ನನ್ನ ಈ ವಿದ್ಯಾರ್ಥಿಗಳಿಗೆ ಗಣಿತ, 
ವಿಜ್ಞಾನ-ತಂತ್ರಜ್ಞಾನಗಳ ಮಹತ್ವ ಅವರು ಕಾಣುತ್ತಿರುವ ಜಗತ್ತಿನಲ್ಲಿ, ವಸ್ತುಗಳಲ್ಲಿ 
ಬಳಕೆಯಾಗಿರುವ, ಬಳಕೆಯಾಗುತ್ತಿರುವ ಗಣಿತ, ವಿಜ್ಞಾನದ ಪರಿಕಲ್ಪನೆಗಳ ಬಗ್ಗೆ 
ಅರಿವು ಮೂಡಿಸುವುದು ಒಂದು ಸವಾಲೇ ಸರಿ. ಜೊತೆಗೆ ಎದುರಾದ ಇನ್ನೊಂದು 
ಸವಾಲೆಂದರೆ ತಮ್ಮ ಸ್ಥಳೀಯ ಭಾಷೆಗೆ ಒಗ್ಗಿ ಹೋಗಿರುವ ಆ ಮಕ್ಕಳಿಗೆ ಗಣಿತ- 
ವಿಜ್ಞಾನಗಳ ಪರಿಕಲ್ಪನೆಗಳನ್ನು ಗ್ರಾಂಥಿಕ ಭಾಷೆಯಲ್ಲಿ ಅರ್ಥೈಸುವುದು. ಅಲ್ಲದೆ 
ಇಂಗ್ಲೀಷ್‌ನಲ್ಲಿ ಕಲಿತ ಗಣಿತ ವಿಜ್ಞಾನಗಳನ್ನು ಕನ್ನಡಕ್ಕೆ ಪರಿವರ್ತಿಸಿಕೊಂಡು 

ದ್ಯಾರ್ಥಿಗಳಿಗೆ ತಲುಪಿಸಲು ನಾನು ಪಟ್ಟ ಪಾಡು!. ಒಂದು ಹವ್ಯಾಸವಾಗಿ ಕನ್ನಡ 
ಸಾಹಿತ್ಯವನ್ನು ಅಷ್ಟಿಷ್ಟು ಓದಿಕೊಂಡಿದ್ದು, ಈಗ ನೆರವಿಗೆ ಬಂತು. 

ಭೌಗೋಳಿಕ ಪರಿಸರವೂ, ಕೆಲವು ವಿಷಯಗಳಲ್ಲಿ ತೊಡಕಾದದ್ದಿದೆ. ಎಲ್ಲಡೆ 
ಬೆಟ್ಟ ಗುಡ್ಡ, ಕಾಡು, ಎಸ್ಟೇಟ್‌ಗಳಿರುವ ಕೊಡಗಿನಲ್ಲಿ ಮಕ್ಕಳಿಗೆ ಧೃವ ನಕ್ಷತ್ರ, 
ನಕ್ಚತ್ರ ವೀಕ್ಷಣೆ ಮಾಡಿಸುವುದಾದರೂ ಹೇಗೆ? ರೈಲ್ವೇ ಸಂಪರ್ಕವಿಲ್ಲದ ಜಿಲ್ಲೆಯಲ್ಲಿ 
ಚಲನೆಯೊಂದು ಸಾಪೇಕ್ಷ ಸ್ಥಿತಿ ಎನ್ನಲು ಪಠ್ಯಪುಸ್ತಕದಲ್ಲಿ ನೀಡಿದ್ದ ಟ್ರೈನ್‌ಗಳ 
ಉದಾಹರಣೆ ಚಿಖಿತಿ೦ ಸುತ್ತಮುತ್ತಲಿನ ಎಲ್ಲ "ಜಲಮೂಲಗಳಲ್ಲಿ ಇಹ ನೀರೇ 
ತುಂಬಿರುವಾಗ ಗಡಸು ನೀರಿನ ಕಲ್ಪನೆ ಮತ್ತು ಶುದ್ಧೀಕರಣದ ವಿಚಾರ ಅವರಿಗೆ 
ಹೇಗೆ ಅರ್ಥವಾದೀತು? ಕೊಡಗಿಗೆ ಮಳೆ ನೀರು ಕೊಯ್ದು ಏಕೆ? 

ಈ ಪ್ರಶ್ನೆಗಳನ್ನೆಲ್ಲ ಹೇಗೋ ನಿಭಾಯಿಸಿದೆನಾದರೂ ನನ್ನ ಬೋಧನಾ- 
ಕಲಿಕಾ ಪ್ರಕ್ರಿಯೆಗಳಲ್ಲಿ ಏನೋ ಕೊರತೆ ಎ೦ಬ ಭಾವ. ಅಷ್ಟರಲ್ಲಿ ಶಾಲೆಯ 
ಗಣಿತ-ವಿಜ್ಞಾನ ಕಿಟ್‌ಗಳ ಉಸ್ತುವಾರಿ ಸಿಕ್ಕು ಅವುಗಳಲ್ಲಿದ್ದ ಉಪಕರಣಗಳು, 
ಮಾದರಿಗಳು ಹಾಗೂ ವಿವಿಧ ರಾಸಾಯನಿಕಗಳನ್ನು ನೋಡಿ ಒಂದು ಹೊಸಾ 
ಧೈರ್ಯ ಬಂತು. ಬರೀ ವಿಷಯ ಬೋಧಿಸದೆ, ಚಟುವಟಿಕೆ-ಪ್ರಯೋಗಗಳೊಂದಿಗೆ 
ಸಮ್ಮಿಳಿಸಿದರೆ ಕಲಿಕೆ ಹೆಚ್ಚು ಪ್ರಯೋಜನಕಾರಿ ಎಂಬುದು ಕಾಲಕ್ರಮೇಣ ಸ್ಪಷ್ಟವಾಗುತ್ತಾ 
ಹೋಯಿತು. ಅನ್ವೇಷಣಾ ವಿಧಾನ ಹೆಚ್ಚು ಪರಿಣಾಮಕಾರಿಯಾಯಿತು. ಈ ನಿಟ್ಟಿನಲ್ಲಿ 
ಇಲಾಖೆಯು ನೀಡಿದ ಹಲವಾರು ತರಬೇತಿ ಕಾರ್ಯಕ್ರಮಗಳೂ ನೆರವಿಗೆ ನಿಂತವು. 

ಚಟುವಟಿಕೆ ಇಲ್ಲವೇ ಪ್ರಯೋಗವೊಂದನ್ನು ಮಾಡುವಾಗ ಮಕ್ಕಳು ತೋರುವ 
ಉತ್ಸಾಹ, ಅವರ ಕಣ್ಣುಗಳಲ್ಲಿ ಕಾಣುವ ಅಚ್ಚರಿಗಳೇ ನನ್ನ ಕೆಲಸಕ್ಕೆ ಶಕ್ತಿಯನ್ನು 
ತುಂಬುತ್ತವೆ. ಪ್ರ ಹಂತದ ವಿದ್ದಾ ರ್ಥಿಗಳಿಗೆ 'ಅತಾ ಧುನಿಕ. ಜರ ಜಿ 
ಬೇಕಿಲ್ಲ. "ದಿನನಿತ್ಯ ಬಳಸುವ ವಸುಗಳು. ಇಲಾಖೆ ಪೂರೈಸುವ ಸಾಮಗಿಗಳ 
ಜೊತೆಗೆ ದಾನಿಗಳ ಸಹಾಯದಿಂದ ಖರೀದಿಸಿದ ಮತ್ತು ತ ತ್ಯಾಜ್ಯವೆಂದು 


-ಸಮತಾ ಯುವರಾಜ್‌ 


ಎಸೆದ ಉಪಕರಣಗಳನ್ನು ಬಳಸಿ ಪ್ರಯೋಗಗಳನ್ನು ಮಾಡಿ ವಿಷಯ ಸ್ಪಷ್ಟೀಕರಣ 
ಮಾಡಿಸುವುದು ಸಾಧ್ಯವಿದೆ ಎಂಬುದನ್ನೂ ನಾನು ಕಂಡುಕೊಂಡೆ. ಹಾಗಾಗಿ 
ಶಾಲೆಯಲ್ಲಿ ಒಂದು ಪ್ರಯೋಗಾಲಯವೇ ಸ್ಲಾಪಿತವಾಯಿತು. 

ಇದರಲ್ಲಿ ಮಕ್ಕಳ ಭಾಗವಹಿಸುವಿಕೆಯಂತೂ ಅತ್ಯಂತ ಉತ್ಸಾಹದಾಯಕ. 
ಯಾವುದೇ ಒಂದು ರೀತಿಯ ವಸ್ತು ಸಂಗ್ರಹಿಸಲು ಹೇಳಿದರೆ ಹಲವು ಬಂದು 
ರಾಶಿ ಬೀಳುತ್ತವೆ. ಯಾವುದಾದರೂ ಒಂದು ಪರಿಕಲ್ಪನೆಯ ಬಳಕೆಯ ಬಗ್ಗೆ 
ಹೇಳಿ ಎಂದರೆ ಊಹಿಸಲಸಾಧ್ಯ ಉದಾಹಣೆಗಳು ಹೊರ ಬರುತ್ತವೆ. 
ಉದಾಹರಣೆಗೆ, ನಿತ್ಯಜೀವನದಲ್ಲಿ ಉಷ್ಣ ಶಕ್ತಿಯ ಬಳಕೆ ಎಲ್ಲೆಲ್ಲಿ ಗುರುತಿಸಿದ್ದೀರಿ? 
ಎಂದು ಕೇಳಿದಾಗ, ಆಲೆಮನೆಯಲ್ಲಿ ಬೆಲ್ಲ ಕಾಯಿಸಲು, ರೋಡ್‌ಗೆ ಹಾಕಲು 
ಟಾರ್‌ ಕಾಯಿಸಲು, ಕಾಫಿ, ಮೆಣಸು ಒಣಗಿಸಲು ಎಂದೆಲ್ಲಾ ಹೇಳಿ, ಕೇವಲ 
ಕೈಗಾರಿಕಾ ಉದಾಹಣೆಗಳನ್ನು ನಿರೀಕ್ಷಿಸಿದ್ದ ನನ್ನನ್ನು ಚಕಿತಗೊಳಿಸಿದರು. 

ವಿಜ್ಞಾನ ಕಲಿತರಾಗದು, ಬಳಸಲೂ ಬೇಕು ಎಂದಿದ್ದಕ್ಕೆ ಪ್ರತಿಭಾ ಕಾರಂಜಿಯ 
ಛದ್ಮವೇಶದ ಕೃಷ್ಣನಿಗೆ ಮೋಟಾರ್‌ನಿಂದ ತಿರುಗುವ ಸುದರ್ಶನ ಚಕ್ರ ಜೋಡಿಸಿ 
ಸಾಕ್ಟಾತ್‌ ಕೃಷ್ಣದರ್ಶನ ಮಾಡಿಸಿದ ಪ್ರಚಂಡರಿದ್ದಾರೆ. ಕಲಿಕೆಯಲ್ಲಿ ಹಿ೦ದುಳಿದಿದ್ದರೂ 
ತ್ಯಾಜ್ಯ ಪೈಪ್‌, ಪ್ಲಾಸ್ಟಿಕ್‌ ಬಾಟಲ್‌ ಬಳಸಿ ಶಾಲಾ ಕೈ ತೋಟಕ್ಕೆ ಸ್ಟಿಂಕ್ಟರ್‌ ಮಾಡಿದ 
ಮಕ್ಕಳಿದ್ದಾರೆ. ನನ್ನಲ್ಲೂ ಹೇಳಿಸಿಕೊಳ್ಳದೆ ಮಜ್ಜಿಗೆ ಯಂತ್ರ ರೂಪಿಸಿ ಹೆಮ್ಮೆ 
ಮೂಡಿಸಿದವರಿದ್ದಾರೆ. ವಿಜ್ಞಾನ ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿದಾಗ 
ತೋರುವ ಸ್ವಯಂ ಶಿಸ್ತು, ತಮಗೆ ನೀಡಿರುವ ಮಾದರಿ ಉಪಕರಣಗಳನ್ನು 
ಜವಾಬ್ದಾ ರಿಯಿಂದ ನಿರ್ವಹಿಸುವುದು, ವಿವರಿಸುವ ಸಂದರ್ಭಗಳಲ್ಲಿ 
ಎದುರಿಗಿರುವವರಿಗೆ ಅರ್ಥಮಾಡಿಸಿಯೇ ಸೈ ಎಂದು ತಮ್ಮದೇ ಭಾಷೆಯಲ್ಲಿ 
ಹೇಳುವಾಗ ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾರಿಗೇನು ಕಮ್ಮಿ 
ಇಲ್ಲ ಎಂದೆನಿಸುತ್ತದೆ. ತರಗತಿಯೊಳಗೆ ಕಾಲಿಟ್ಟ. ತಕ್ಷಣವೇ “ಟೀಚರ್‌, ಲ್ಯಾಬ್‌ಗೆ 
ಹೋಗೋಣ” ಎನ್ನುತ್ತಾರೆ. ನಮ್ಮ ಶಾಲೆಯಿಂದ ೮ನೇ ತರಗತಿ ಉತ್ತೀರ್ಣರಾಗಿ 
ಬೇರೆ ಶಾಲೆಗೆ ಹೋಗಿರುವ ವಿದ್ಯಾರ್ಥಿಗಳು ಒಮ್ಮೊಮ್ಮೆ ಶಾಲೆಗೆ ಬಂದಾಗ "ಟೀಚರ್‌, 
ಲ್ಯಾಬ್‌ಗೆ ಒಂದು ಸಾರಿ ಹೋಗಿ 1೫. ಎನು ವುದುಂಟು. ನಮ್ಮ ಶಾಲೆಯ 
ಮಾದರಿಗಳನು ತಮ್ಮ ಹೊಸ ಶಾಲೆಗೆ ತೆಗೆದುಕೊ೦ಡು ಹೋಗಿ ತೋರಿಸಿ ಮೆರೆಸಿದ್ದೂ 
ಇದೆ. ೮ನೇ ತರಗತಿಯಾದ ಬಳಿಕ ೯ನೇ ತರಗತಿಗೆ ಇಂಗ್ಲೀಷ್‌ ಮಾಧ್ಯಮ ಸೇರಿ 
ಎಸ್‌.ಎಸ್‌.ಎಲ್‌.ಸಿಯಲ್ಲಿ ತವು ಅಂಕಗಳಿಸಿರುವ ನನ್ನ ಕೆಲವು ವಿದ್ಯಾರ್ಥಿಗಳನ್ನು 
ನೋಡಿದಾಗ, ಕಲಿಕೆಗೆ ಭಾಷೆ ಯಾವುದಾದರೇನು ಎನಿಸಿತ್ತು. 

ಯಾವುದೇ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು 'ಸಾಧ್ಯವಾದರೆ ಅದು 
ಅಲ್ಲಿಯ ಶಿಕ್ಷಕರೆಲ್ಲರ ಸ ಸಂಘಟಿತ ಪ್ರಯತ್ನದಿಂದ ಮಾತ್ರ ನನ್ನೆಲ್ಲಾ ಚಟುವಟಿಕೆಗಳಿಗೂ 
ಅಪಾರ ಬೆಂಬಲ ನೀಡುವ ನನ್ನ, ಸಹೋದ್ಯೋಗಿಗಳು, ಪ್ರತಿ ವರ್ಷದ 
ಶಾಲಾನುದಾನದಲ್ಲಿ ನನ್ನ ಲ್ಯಾಬ್‌ಗೆಂದೇ ನಿಗದಿತ ಮೊತ್ತವನ್ನು ಮೀಸಲಿರಿಸಿ 
ಪ್ರೋತ್ಸಾಹಿಸುವ ನಮ್ಮ ಮುಖ್ಯ ಶಿಕ್ಷಕರನ್ನು ಮರೆಯಲಾಗದು. ಸರ್ಕಾರಿ ಶಾಲೆಗೆ 
ಬರುವ "ವಿದ್ಯಾರ್ಥಿಗಳಿಗೆ ವರ ಒದಗಿಸುವ ಸಮವಸ್ತ್ರ ಬಿಸಿಯೂಟದಿಂದ 
ಹಿಡಿದು ವಾಚನಾಲಯ, ಶೈಕ್ಷಣಿಕ ಪ್ರವಾಸದವರೆಗಿನ ಎಲ್ಲಾ ಸೌಲಭ್ಯಗಳು ಯಾವ 
ಮಗುವಿಗೂ ಜ್‌ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ದಾಖಲೆಗಳನ್ನು 
ನಿರ್ವಹಿಸುವ ಜೊತೆಗೆ ತಮ್ಮ ಬೋಧನಾ ಕಾರ್ಯಕ್ಕೂ ಚ್ಯುತಿ ಇರಾ 
ದುಡಿಯುವ ಶಿಕ್ಷಕರಿದ್ದಾರೆ. ವಿದ್ಯೆಯೆಂಬ ಮಾಂತ್ರಿಕ ಶಕ್ತಿಯಿಂದ ಉತ್ತಮ ಭವಿಷ್ಯ 
ಹುಲ ಭರವಸೆ ನೀಡುತ್ತಾ, ವಿದ್ಯೆಯಿಂದ ಮಾನವನ ವ್ಯಕ್ತಿತ್ತದ 
ಘನತೆಯನ್ನು ಎಷ್ಟು ವಿಸ್ತಾರಗೊಳಿಸಲು ಸಾಧ್ಯವೆಂಬುದನ್ನು ವಿದ್ಯಾರ್ಥಿಗಳಿಗೆ 
ಮನದಟುಗೊಳಿಸುವ ಕೆಲಸ ಮಾಡುತ್ತಿರುವ ಎಲ್ಲಾ ಕರ್ತವ್ಯ ನಿಷ ಸರ್ಕಾರಿ ಶಾಲಾ 
ಶಿಕ್ಷಕರನ್ನು ನೋಡಿದಾಗ, ಸರ್ಕಾರಿ ಶಾಲೆಗಳ ಬಗ್ಗೆ ಅಪಾರ ಬು 
ಹೆಮ್ಮೆ ಎನಿಸುತ್ತದೆ. 


(ಮೂಲತಃ ಭದ್ರಾವತಿಯಲ್ಲಿ ಹುಟ್ಟಿ ಬೆಳೆದು ಓದಿದ 
ಸಮತಾ ಈಗ ಕೊಡಗಿನ ಮಾದಾಪಟ್ಟಣದಲ್ಲಿನ ಸರ್ಕಾರಿ, 
ಶಾಲೆಯಲ್ಲಿ ಉಪಾಧ್ಯಾಯಿ ಯಿನಿಯಾಗಿದ್ದಾರೆ) 


ಹೊಸ ಸುಸುಸ್ಯ / ಅಕ್ಟೋಬರ್‌ / ೨೦೧೮ 


ವೊತ್ತಿಗೆ ಗಾಂಧಿ ಏಕೆ, ಎಷ್ಟು ಬೇಲು? 


ಈ ಅಕ್ಟೋಖರ್‌ ೨೮೦ದ ದೇಶ ಮಹಾತ್ಮ ಗಾ೦ಂಛಥಿಯವರ ೧೫೦ನೇ ಜನ್ಯ ವರ್ಷಾಜರಣೆಗಾಗಿ ಸಿದ್ಧಗೊಚ್ಚುತ್ತಿದೆ. 
ವರ್ಷಾಹರಣೆ ಎ೦ದರೆ ಏನು? ಔಪಜಾಲಿಕವಾಗಿ ಅವರ ವಿಜಾರಗಟನ್ನು ಹರ್ಜಿಸುತ್ತಾ ಅವಲಿಗೆ ಗೌರವಾರ್ಪಣೆ ಮಾಡುವುದೇ? 
ಸ್ವತಂತ್ರ ಭಾರತದ ಈ 2೦ ವರ್ಷಗಚುದ್ದಷ್ಟೂ ದೇಶ ಮಾಡುತ್ತಾ ಬಂದಿರುವುದು ಅದನ್ನೇ, ಅವರ ಹೆಸಲಿನ ಬಲದ ಮೇಲೇ 
ತಮ್ಮ ರಾಜಕೀಯ ಶಕ್ತಿಯನ್ನು ಸ೦ಘಣಸಿಕೊ೦ಡು ದೇಶವನ್ನಾಆದವರೂ ಸೇಲಿಸಂತೆ. ಬಹುಶಃ ಹಾಗಾಗಿಯೇ ಗಾ೦ಧಿ 
ದಾಲಿಯನ್ನು ವಿರೋಧಿಸುತ್ತಾ ಬಂದವರ ಕೈದೆ ಇ೦ದು ರಾಷ್ಟಾಡಆತದ ಸೂತ್ರಗಳು ಹೋಗಿವೆ. ಅವರೂ ಇ೦ದು ಗಾ೦ಛಿಯ 
ಭಜನೆ ಮಾಡತೊಡಗಿದ್ದಾರೆ. ಹಿಂಗಾಗಿ ಇ೦ದು ದಾಂಛಿ ಹುಲತ ಹರ್ಜೆ-ಜ೦ತನೆಗಟೇ ವ್ಯಂಗ್ಯಕ್ತೀಡಾಗುವ ಅಪಾಯಕ್ವೆ ಸಿಕ್ತಿದೆ. 

ಇದಷ್ಷೆ ಮುಖ್ಯ ಕಾರಣ ದಾಂಧಿಯವರೇ ತಮ್ಮ ರಾಜಕೀಯ ಉತ್ತರಾಛೀಕಾಲಿ ಎಂದು ಘೋಷಿಸಿದ್ದ ನಮ್ಮ 
ಮೊದಲ ಪ್ರಧಾನ ಮಂತ್ರ ಅವಲಿಂದಲೇ ಆರಂಭವಾದಂತೆ ದಾಂಛಿ ಜೀವನ ದೃಷ್ಟಿ ಮತ್ತು ವಿಜಾರಗಚು ಹೊಸ ಜಗತ್ತಪ 
ಸ೦ದರ್ಭಸ್ಟೆ ಹಜೆಯದಾಗಿವೆ ಎಂಬ ಅಜಪ್ರಾಯವನ್ನು ರೂಢಿಸಲಾರಂಜನಸಿದ್ದು. ಆದರೆ ಮುಖ್ಯವಾಗಿ ಹೊಸ ಜಗತ್ತಿನ 
ಸಮಸ್ಯೆಗಚಸ್ಸೇ ದಾಂಛಿ ದುರುತಸಿ ವಿಶ್ಲೇಷಿಸಿ ಅವುಗಜದೆ ವ್ಯಾವಹಾಲಿಹ ಪಲಿಹಾರಗಚನ್ನು ಸೂಚಿಸಿದ್ದು ಎಂಬುದು 
ಇವರಾರೂ ದ್ರಹಿಸಲಾರದೇ ಹೋಗಿದ್ದರು. ಆದರೆ ಇವರು ಉತ್ಸಾಹದಿಂದ ಹ್ತಾಗತಿಸಿದ ಹೊಸ ಜಗತ್ತೇ ನಮ್ಮ ಇ೦ದಿನ 
ಬದುಕಿನ ಹಲವು ನೆಲೆಣಟಣ್ಣ ಒ೦ದು ಸಮಸ್ಯೆಯಾಗಿ ಜೋಹಲಿಸುತ್ತಿರುವಾದ ಗಾಂಧಿಯ ನೆನಪು ಅನಿವಾರ್ಯವಾಗಿದೆ. 
ದುಸ್ಸಾಧ್ಯವೇ ಸಲಿ. ಆದರೆ ಅನನ್ಯ ವಿಚಾರಗಳ ರೂಪದಲ್ಲರುವ ಅವರದ ಶಕ್ತಿಯನ್ನು ಸಾವು ಇಂದಿನ ಅಗತ್ಯಗಜದೆ ತಪ್ಪಂತೆ 
ಬಜಸಿಕೊಟ್ಚಐಹುದಾಗಿದೆ. ಇದೇ ಇಂದಿದೆ ಬೇಕಾದ ಗಾಂಧಿಯನ್ನು ಶೋಛಿಸಿಹೊಚ್ಚುವ ಸವಾಲು. ಇ೦ತಹ ಒಂದು ಹಣ್ಣ 
ಪ್ರಯತ್ನವೇ ಈ “ಇಂದಿಗೆ ದಾಂಛಿ ಏಹೆ, ಎಷ್ಟು ಬೇಹು?' ಎ೦ಬ ಅಭಪ್ರಾಯ ಸಂಗ್ರಹ. ಹಲವು ಕ್ಷೇತ್ರಗಟ ಹಿನ್ನೆಲೆಯ ಜನ ಇಲ್ಲ 


ಮಹಾತ್ಯ ಗಾಂಧಿಯವರ ೧೫೦ನೆ ಜನ್ಕೊಂತ್ಸವ 


ಖರೆದಿದ್ದಾರೆ. ನೀವೂ ಬರೆಯುವ / ಪ್ರತಕ್ರಿಂುಸುವ ಮೂಲತ ಈ ನಮ್ಮ ಪ್ರಯತ್ನದೊಂದಿಗೆ ಷೈ ಹೋಡಿಸಲಹುದು. -ಸಂ. 


ಗಾಂಥಿ ಇಂದಿಗೂ, ಎಂದಿಗೂ ಹೂರ್ಣವಾಗಿಯೆ9 ಬೇಹು! 


ಒಮ್ಮೆ ಗಾಂಧಿ ಉಡುಪಿಗೆ ಬಂದಿದ್ದಾಗ ಅಲ್ಲಿನ ದೇವಾಲಯಕ್ಕೆ ಅವರನ್ನು 


ಆಹ್ವಾನಿಸಲಾಯಿತಂತೆ. ಆಗ ಗಾಂಧಿ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರವೇಶವುಂಟೆ 
ಎಂದು ಕೇಳಿದಾಗ, ಆಹ್ವಾನಿಸಿದವರು ಏನೋ ಗೊಣಗಿದಾಗ ಅವರು 
ದೇವಾಲಯದತ್ತ ತಿರುಗಿಯೂ ನೋಡದೆ ತಾವು ನಡೆದಿದ್ದ ಹೆದ್ದಾರಿಯಲ್ಲಿ 
ಮುಂದುವರೆದು ಹೋದರಂತೆ. ಗಾಂಧೀಜಿಯನ್ನು ತೀರ್ಥಹಳ್ಳಿಗೆ ಆಹ್ವಾನಿಸಲು 
ಉಡುಪಿಗೆ ಹೋಗಿದ್ದ ನಮ್ಮ ಹಿರಿಯಯೊಬ್ಬರ ಇಂತ ಈಪ ಪ್ರಸಂಗವನ್ನು 
ಕೇಳಿದಾಗಿನಿಂದ ಗಾಂದಿ ನನ್ನ ಆದರ್ಶವಾಗಿದ್ದಾರೆ. ರಾ 
ವಿದ್ಯಾರ್ಥಿಯಾಗಿದ್ದಾಗಿನಿಂದ ಹಡಿದು. ಎಂ.ಎ. ಓದುವ ತನಕವೂ ಒಂದಲ್ಲ 
ಒಂದು ರೂಪದಲ್ಲಿ ಗಾಂಧಿ ಚಿಂತನೆಯನ್ನು ಓದುತ್ತಾ, ಕೇಳುತ್ತಾ ಬಂದಿದ್ದೇನೆ. 
ಬಾಲ್ಯದಿ೦ದ, ಗೃಹಸ್ಥನಾಗಿ, ನಂತರ ಹಲವು ಹೋರಾಟಗ:ಳಲ್ಲಿ ಭಾಗಿಯಾದ 
ನನಗೆ ಎಂದೂ ಗಾಂಧಿ ಮಾರ್ಗ ಕಠಿಣ ಅಥವಾ ಅವಾಸ್ತವ ಎನಿಸಿಲ್ಲ. 

ಗಾಂಧಿ ಇಂದಿಗೆ ಏಕೆ ಮತ್ತು ಎಷ್ಟು ಎಂಬ ಪ್ರಶ್ನೆಯೇ ನನಗೆ ಅಸಂಗತ. 
ಬ್ರಿಟಿಷರು ಬಂದು ಹೋದಮೇಲೂ ನಾವು ನಾವಾಗಿ ಉಳಿದಿರಲು ಗಾಂಧಿಯೇ 
ಕಾರಣ. ಹಾಗಾಗಿ ಗಾಂಧಿ ಇಂದಿಗೂ, ಎಂದಿಗೂ ಪೂರ್ಣವಾಗಿಯೇ ಬೇಕು. 
ಸಾರಾಂಶವಾಗಿ ಹೇಳುವುದಾದದರೆ ಅವರ ಅಹಿಂಸೆ, 
ಸ್ವದೇಶಿ ಮತ್ತು ಹಿಂದೂ-ಮುಸ್ಲಿಂ ಐಕ್ಕತೆಯ ಆದರ್ಶಗಳಿಲ್ಲದೆ 
ನಾವಿಂದು ಶಾಂತಿ-ನೆಮ್ಮದಿಗಳಿಂದ ಒಂದು ಸಮಾಜವಾಗಿ, 
ರಾಷ್ಟ್ರವಾಗಿ ಬದುಕಲು ಸಾಧ್ಯವೇ? 


-ಕಡಿದಾಳು ಶಾಮಣ್ಣ, ಹಿರಿಯ ಸಮಾಜವಾದಿ 
ಮತ್ತು ರೈತ ನಾಯಕರು, ಭಗವತಿಕೆರೆ 


ಎದೆಗೆ ವೆಣ್ಣ ಮುಚ್ಚನ ಹಾಗೆ ಪಸ್ಮಲ್ಣ ಇದ್ದೇ en 

ನಾನು ನೋಡಿರುವಂತೆ ನಮಗೆ ಯಾವ ಗಾಂಧಿ ಬೇಕು, ಎಷ್ಟರಮಟ್ಟಿಗೆ 
ಬೇಕು- ಹೀಗೆ ಪ್ರಶ್ನೆಗಳನ್ನು ರೂಪಿಸಿಕೊಳ್ಳುವುದರಲ್ಲಿಯೇ ನಮ್ಮ ಹತಾಶೆ, ನಮ್ಮ 
ಗೊಂದಲಗಳು ಹಾಗೂ ಇಬ್ಬಂದಿತನಗಳು ವ್ಯಕ್ತವಾಗುತ್ತವೆ. ಏಕೆಂದರೆ ಈ ಪ್ರಶ್ನೆಗಳ 
ಹಿಂದಿನ ಅರ್ಥವೆಂದರೆ ನಾವು ಗಾಂಧಿಯನ್ನು ಇಡಿಯಾಗಿ ಸ್ವೀಕರಿಸಲು 
ಸಿದ್ದರಿಲ್ಲವೆ; ನ್ನುವುದು. ಹಾಗೆಯೇ ಅವರನ್ನು ಬಿಟುಕೊಡಲೂ ಸಿದ್ದರಿಲ್ಲವನು ವುದು. 
ಸಮಸ್ಯೆ ಯೆಂದರೆ, “ಗಾಂಧೀವಾದ'ವೆನು ವುದು” ಇಲ್ಲವೇ ಇಲ್ಲವೆಂದು ಸಾರಿದ 
ಹಾಗೂ ಆ ಕ್ಷಣದ ಸತ್ಯದ ಆಚೆಗೆ ಒಂದು 2 ಸಿದ್ಧಾಂತವನ್ನು ಅಥವಾ ಶಾಶ್ವತ 
ಸತ್ಯವನ್ನು ಹೇ ಳಲು ನಿರಾಕರಿಸಿದ ಗಾಂಧಿಯವರ ಚಿಂತನೆ ಅದೆಷ್ಟು 


ಸಂಶ್ಲೇಶಣಾತ್ಮಕವಾಗಿದೆಯೆಂದರೆ, ಅದರಲ್ಲಿ ಒಂದನ್ನು ಬಿಟ್ಟು ಇನ್ನೊಂದನ್ನು 
ಆಯ್ಕೆ ಮಾಡಿಕೊಳ್ಳಲು ಆಗುವುದಿಲ್ಲ. ಉದಾಹರಣೆಗೆ ಅವರ ಅಹಿಂಸೆಯ 
ತತ್ವವನ್ನು ಒಪ್ಪುವುದಾದರೆ ಬಂಡವಾಳಶಾಹಿಯನ್ನು ವಿರೋಧಿಸಲೇಬೇಕು. ಏಕೆಂದರೆ 
ಬಂಡವಾಳಶಾಹಿಯು ಮೂಲತಃ ಹಿಂಸಾತ್ಮಕವಾಗಿರುತ್ತದೆ. ಅದನು  ತ್ಯಜಿಸುವುದಾದರೆ 
ಗ್ರಾಮಸ್ವರಾಜ್ಯ ಸರಳ ಜೀವನ, ಖಾದಿ ಇವೆಲ್ಲವನ್ನೂ ಒಪ್ಪಿಕೊಳ್ಳಬೇಕು. 

pe ಸಂಸ್ಕೃತಿಯನ್ನು ಸ ಸಾರಾ ತೊರೆಯಬೇಕು. ಯಂತ್ರ 
ಸಂಸ್ಕ ಪತಿಯು ತಂದಿರುವ ಸವಲತ್ತುಗಳನ್ನು ಅನುಭವಿಸುತ್ತಲೇ ಅದನ್ನು 
'ಒಂದೆಸ್ಟರಾಜ್‌'ನ ವಾದಗಳೊಂದಿಗೆ ee ಆದರೆ ಗಾಂಧಿಯನ್ನು 
ಬಿಟ್ಟುಬಿಡುವುದೂ ಸ ಸಾಧ್ಯವಿಲ್ಲ. ಏಕೆಂದರೆ ನಮ್ಮ ಬಹುಪಾಲು ಸಮಸ್ಯೆಗಳಿಗೆ 
ಅವರ ಚಿಂತನೆಯಲ್ಲಿ ಉತ್ತರವಿದೆ. ಆ ಚಿಂತನೆಯನ್ನು ಪಾಲಿಸಲಾಗದ ನೈತಿಕ 
ಪಶ್ಚಾತ್ಮಪದಿ೦ದ ಬಿಡುಗಡೆ ಇಲ್ಲ, ನಮ್ಮ ಈ ಸೋಲಿನ ಅರ್ಥವೇನು? ಮಾರ್ಕ್ಸ್‌ 
ಹೇಳಿದ ಹಾಗೆ ಬಂಡವಾಳಶಾಹಿಯು ಚರಿತ್ರೆಯ ದೈತ್ಯ ಶಕ್ತಿಯಾಗಿರುವುದರಿಂದ 
ಅದು ಅಜೇಯವಾಗಿ ಹೊಸ ಹೊಸ ರೂಪಗಳನ್ನು "ಪಡೆಯುತ್ತ ನಮ್ಮ ಬದುಕಿನ 
ಶೈಲಿಯನ್ನು ರೂಪಿಸುತ್ತಲೇ ಇರುತ್ತದೆ ಎಂದೇ? ಕ ಕೆಡುಕಿನ ಬಗ್ಗೆ ಗಾಂಧಿ 
ಕೊಟ್ಟ ತಿಳುವಳಿಕೆ ಹಾಗೂ ಅದರಿಂದ ದೂರವಿರಲಾಗದ ಅಪರಾಧಿ ಭಾವಗಳೇ 
ನಮಗೆ ದಕ್ಕಿರುವ ಗಾಂಧಿಯೇ? ಒಂದು ವೇಳೆ ವೈಯಕ್ತಿಕ ಜೀವನದಲ್ಲಿ ಅವರ 
ಚಿಂತನೆಯನ್ನು ಸಮಗ್ರವಾಗಿ ಅಳವಡಿಸಿಕೊಂಡರೂ ಸಮಾಜದ ಆರ್ಥಿಕ 
ರಚನೆಗಳಲ್ಲಿ ಬದಲಾವಣೆಗಳು ಸಾಧ್ಯವೇ? 

"ಗಾಂಧಿಯನ್ನು ಪ್ರಾಮಾಣಿಕವಾಗಿ ಬಿಪ್ಪಿಕೊಂಡಿರುವವರು ವೈಯಕ್ತಿಕ ಬದುಕಿನಲ್ಲಿ 
ಯಾವ ಟ್ಟೆ ಮಾಡಿಕೊಳ್ಳದೇ ಹೊಸ ಯೋಗಗಳ ಮೂಲಕ 
ಗಾಂಧಿಯನ್ನು ಜೀವಂತವಾಗಿಟ್ಟದ್ದಾರೆ. ಗಾಂಧಿ ಕಲಿಸಿಕೊಟ್ಟ ಪ್ರತಿಭಟನೆಯ 
ಮಾದರಿಯನ್ನು ನೈತಿಕ ಅಸ್ಪವಾಗಿ “ಬಳಸಿಕೊಂಡಿದ್ದಾರೆ. ಆದರೆ ಗಾಂಧಿಯ 
ಸಮಗ್ರ ಚಿಂತನೆಯನ್ನು ವಿಶೇಷವಾಗಿ ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಅಲ್ಲಲ್ಲಿ 
ಓಯಸಿಸ್‌ಗಳಂತೆ ಅನುಷ್ಠಾನಕ್ಕೆ ತರಲಾಗಿದೆಯೆ ಹೊರತು, ಸಮಾಜದ ರಚನೆಗಳನ್ನೇ 
ಬದಲಾಯಿಸುವ ಅಪಾರ ರಾಜಕೀಯ ಸಂಕಲ ಬಲದ, ಸಾಮುದಾಯಿಕ 
ಪ್ರಯತ್ನಗಳು ಸಾಧ್ಯವಾಗಿಲ್ಲ. ಸ 

ಗಾಂಧಿ "ಬೇಕೆ, ಎಷ್ಟು ಬೇಕು ಎನ್ನುವ ಆಯ್ಕೆ 
ನನ್ನ ಮಟ್ಟಗೆ ಇಲ್ಲವೇ ಇಲ್ಲ, ಎದೆಗೆ ನೆಟ್ಟ ಮುಳ್ಳಿನ 
೫ ನನ್ನಲ್ಲಿ ಇದ್ದೇ ಇದ್ದಾರೆ. 


-ರಾಜೇಂದ್ರ ಚೆನ್ನಿ, ನಿವೃತ್ತ ಇಂಗ್ಲಿಷ್‌ 
ಅಧ್ಯಾ ಪಕರು ಮತ್ತು ಚಿಂತಕರು, ಶಿವೆಮೂಗ್ಗ' 


ಸೊಸ ಹುಸುಷ್ಯ / ಅಕ್ಟೋಬರ್‌/ ೨೧೧೫ 


ಹ್ಹತಂಕ್ರ ಭಾರತದ ಪ್ರಥಮ ಹತ್ಯಾಗಹಿ 
. ದೇಶದ ಮೊತ್ತ ಮೊದಲ ಸ್ವಾತಂತ್ರ ದಿನದಂದು, ಸ್ವಾತಂತ್ರ್ಯ ಚಳುವಳಿಯ 
"ಮಹಾನ್‌ ನಾಯಕ ಗಾಂಧೀಜಿ” ದೇಶದ ರಾಜಧಾನಿಯಲ್ಲಿ ಇರಲಿಲ್ಲ. ಪೂರ್ವ 
ಭಾರತದಲ್ಲಿ ಉಲ್ಬಣಗೊಂಡಿದ್ದ ಕೋಮು ಪ ಪರಿಸ್ಥಿತಿಯನ್ನು ತಹಬಂದಿಗೆ ತರಲು 


ಅವರು ಬಂಗಾಳಕ್ಕೆ ತೆರಳಿದ್ದರು. ೧೯೪೭ರ ಆಗಸ್ಟ್‌ ೧೫ರಂದು ಕಲ್ಪತ್ರದಲ್ಲಿದ್ದ 


ಅವರು ಸಂಭ್ರಮದ ಬದಲು ಉಪವಾಸ ಆಚರಿಸಿದರು; ದೇಶ ಸಾವಿನ 
ಸೂತಕದಲ್ಲಿರುವಂತೆ ಗಾಂಧೀಜಿಗೆ ಕಂಡಿರಬೇಕು. 

ನಂತರದ ದಿನಗಳಲ್ಲಿ ದೆಹಲಿಯಲ್ಲಿ ಹಿಂದೂ ಮುಸ್ಲಿಂ ದಂಗೆ ತೀವ್ರಗೊಂಡು 
ಮುಸ್ಲಿಮರ ಬದುಕು ಕ್ಷಣಕ್ಷಣಕ್ಕೂ ಅಪಾಯಕ್ಕೆ ಸಿಗುವಂತಾದಾಗ ಗಾಂಧಿ ಈ 
ವಾತಾವರಣಕ್ಕೆ ಪ್ರತಿರೋಧ ಮತ್ತು ಪ್ರಾಯಶ್ಚಿತ್ತವಾಗಿ ೧೯೪೮ರ ಜನವರಿ ೧೩ರಂದು 
ಗಾಂಧೀಜಿ ತಮ್ಮ ಬದುಕಿನ ಕಟ್ಟಕಡೆಯ ಅಮರಣಾ೦ತ ಉಪವಾಸ ಸ ಸತ್ಯಾಗ್ರಹವನ್ನು 
ಪ್ರಾರಂಭಿಸಿದರು. ಪ್ರಾಯಶಃ 'ಅದುವೇ ಸ್ವತಂತ್ರ ಭಾರತದ ಪ್ರಪ್ರಥಮ ಸತ್ಯಾಗಹ 
ಕೂಡ. ಆಗ ೭೯ರ ಇಳಿವಯಸ್ಸಿನಲ್ಲಿದ್ದ ಗಾಂಧೀಜಿಯವರ ದೇಹಾರೋಗ್ಯದ 
ಬಗ್ಗೆ ಪ್ರಧಾನಿ ನೆಹರೂ ಮತ್ತು ಗೃಹಮಂತ್ರಿ ಪಟೇಲ್‌ ಸೇರಿದಂತೆ ಎಲ್ಲ ಕಾಂಗ್ರೆಸ್‌ 


ನಾಯಕರೂ ಚಿಂತಾಕ್ರಾಂತರಾಗಿದ್ದರು; ಗಾಂಧೀಜಿ ತನ್ನ ಈ ಸತ್ಯಾಗ್ರಹವನ್ನು 


ನಿಲ್ಲಿಸಲು ಹಾಕಿದ ಈ ಮುಖ್ಯ ಶರತ್ತುಗಳಿಂದ ಇವರಿಗೆಲ್ಲ ಕಸಿವಿಸಿಯಾಗಿತ್ತು: 

ಅ). ಪ್ರತಿಕೂಲ ಪರಿಸ್ಥಿತಿಯ ಕಾರಣ ಮುಂದೂಡಲ್ಲಟ್ಟಿರುವ ನಗರದ ಖ್ವಾಜಾ 
ಕುತುಬುದ್ದೀನ್‌ ದರ್ಗಾದ ಉರೂಸ್‌ ಅನ್ನು , ಅದೊಂದು ಧಾರ್ಮಿಕ 
ಆಚರಣೆಯಾದ್ದರಿ೦ದರಿ೦ದ ಅದನ್ನು ನಿಗದಿತ ದಿನದಂದೇ ನಡೆಯಗೊಡಬೇಕು. 


ಆ). ದೆಹಲಿಯಲ್ಲಿ ಹಲವು ಕಡೆ ಬಲಾತ್ವಾರದಿಂದ ಮಸೀದಿಗಳನ್ನು 


ವಶಪಡಿಸಿಕೊಂಡು ದೇವಾಲಯ ಮತ್ತು ಗುರುದ್ದಾರಗಳನ್ನಾಗಿ ಪರಿವರ್ತಿಸಲಾಗಿದೆ. 
ಅವುಗಳನ್ನು ಮರಳಿ ಮುಸ್ಲಿಂರ ವಶಕ್ಕೆ ಕೊಡಬೇಕು. 
ಇ) ಮುಸ್ಲಿಮರ ಮೇಲೆ ಹೇರಲಾಗಿರುವ ಆರ್ಥಿಕ ಬಹಿಷ್ಕಾರವನ್ನು 
ಹಿಂತೆಗೆದುಕೊಳ್ಳಬೇಕು ಮತ್ತು ಪ್ರತಿ ಮುಸ್ಲಿಂ ಕುಟುಂಬಕ್ಕೂ ರಕ್ಷಣೆ ಒದಗಿಸ ಬೇಕು. 
ಈ) 
ಖಜಾನೆಯಿಂದ ೫೫ ಕೋಟಿ ರೂಪಾಯಿಗಳನ್ನು ಕೊಡಬೇಕಿತ್ತು. ಈ ನಡುವೆ 


ಪಾಕಿಸ್ತಾನದ ಬಾಡಿಗೆ ಬ೦ಟರು ಕಾಶ್ಮೀರದೊಳಗೆ ಆಕ್ರಮವಾಗಿ ನುಗ್ಗಿದ ಕಾರಣಕ್ಕೆ 


ಭಾರತ ಈ ಪಾವತಿಯನ್ನು ತಡೆಹಿಡಿದಿತ್ತು. "ಅದು ಸಲ್ಲದು; ಭಾರತ ಈಗ 
ಒಂದು ಸ್ವತಂತ್ರ ಸನ ಸನ ರಾಷ್ಟ್ರವಾಗಿದ್ದು ಅಂತರ್ರಾಷ್ಟ್ರೀಯ ಒಪ್ಪಂದಗಳನ್ನು 
ಅದು ಪಾಲಿಸಲೇಬೇಕು “ಎಂಬುದು ಗಾಂಧೀಜಿಯವರ “ನಿಲುವಾಗಿತ್ತು. 


ದಿನೇ ದಿನೇ ಕುಸಿಯುತ್ತಿದ್ದ ಗಾಂಧೀಜಿಯ ದೇಹ ಸ್ಥಿತಿಯ ಬಗ್ಗೆ ಆತಂಕಿತರಾಗಿದ್ದ 


ದೇಶದ ವಿವಿಧ ರಾಜಕೀಯ ಪಕ್ಷಗಳ ನೇತಾರರು, ಆರ್‌. ಎಸ್‌.ಎಸ್‌, ಹಿಂದು 
ಮಹಾಸಭಾ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇ 
ಮುಖತಃ ಭೇಟಿಯಾಗಿ ಸ ಶರತ್ತುಗಳನ್ನು ತಾವು 
ಕೂಡಲೇ ಜ್ಯಾರಿಗೊಳಿಸುವುದಾಗಿ ಆಶ್ವಾಸನೆ ಕೊಟ್ಟರು. ರ 
ತನ್ನ ಸತ್ಯಾಗಹದ ಐದನೇದಿನ, ಅಂದರೆ ೧೯೪೮ರ 
ಜನವರಿ ೧೮ರಂದು ಗಾಂಧೀಜಿ ತನ್ನ ಉಪವಾಸವನ್ನು 
ನಿಲ್ಲಿಸಿದರು. ಅದೇ ಜನವರಿ ೩೦ರಂದು ಹಂತಕನ 
ಗುಂಡೇಟಿನಿಂದ ಅವರ ದೇಹಾಂತ್ಯವಾಯಿತು. 


-ಜಿ. ರಾಜಶೇಖರ, ಚಿ೦ತಕರು, ಉಡುಪಿ 


“ಸ್ಹದೆಶಿ'ಯನ್ನು ಆಯ್ದುಕೊಂಡ ಗಾಂಧಿ ಹಮಗೆ ಬಿಂಕು 

ಹಿಸಿ-ದಿಟಗಳಗಳ ಗಡಿಗೆರೆಗಳನ್ನು ಮಾಧ್ಯಮಗಳು ಅಳಿಸಿಹಾಕಿರುವ, 
ನಂಬಿಕೆ-ಹೇಳಿಕೆ-ವರ್ತನೆಗಳ ಅಂತರವು ಮಿತಿ ಮೀರಿರುವ ನಮ್ಮ ಕಾಲದಲ್ಲಿ, 
ಲೋಕವಿರೋಧವಿರಲಿ, ಲೋಕಸಮ್ಮತಿಯಿರಲಿ ತನ್ನ ಅನಿಸಿಕೆಗಳಿಗೆ ಅಂಟಿಕೊಂಡ 
ಗಾಂಧಿ ವೈಯಕ್ತಿಕ ಆದರ್ಶವಾಗಿ ಎ ಮುಖ್ಯ. ತಾತ್ವಿಕಬದ್ಧತೆಯಿದ್ದರೂ ಅವರು 
ಯಾರನ್ನೂ ಶತ್ರುಗಳೆಂದು ಪರಿಗಣಿಸಲಿಲ್ಲ. "ಇಂದು "ನಾವು ಸರಿ. ನಮ್ಮನ್ನು 
ಒಪ್ಪದವರು ತಪ್ಪು” ಎಂಬ ವಕೀಲೀ ಧೋರಣೆಯೇ ಆಳುತ್ತಿದೆ. 

ಗಾಂಧಿಯೊಳಗಿದ್ದ ದಾರ್ಶನಿಕ, ಜನಹಿತಚಿಂತಕ ಮತ್ತು ಜಾಣ 
ರಾಜಕಾರಣಿಗಳಲ್ಲಿ ಬೇಕಾದುದನ್ನು ಆರಿಸಿಕೊಳ್ಳುವ ಬೇಡವಾದುದನ್ನು “ಪ್ರಶ್ನಿ ಸುವ 
ವಿವೇಕ ಇಂದಿನ ಅಗತ್ಯ. 

ಗಾಂಧಿಯವರನ್ನು ಸಂಪೂರ್ಣವಾಗಿ ಮರೆತಿರುವ ನಮ್ಮ ಸಮಾಜವು ಅದರ 
ಕಹಿ ಫಲಗಳನ್ನು ಉಣ್ಣುತ್ತಿದೆ. "ಜಾಗತೀಕರಣದ ಬದಲು 'ಸ್ವದೇಶಿ'ಯನ್ನು ಆಯ್ದುಕೊಂಡ 


ದೇಶವಿಭಜನೆಯ ಒಪ್ಪಂದದಂತೆ, ಪಾಕಿಸ್ತಾನಕ್ಕೆ ಭಾರತ ತನ್ನ 


ಗಾಂಧಿ ನಮಗೆ ಬೇಕು. ಇದು ಸಾಧ್ಯವಾಗಲು ಹೊರ ಜಗತ್ತಿನೊಡನೆಯ ನಮ್ಮ 
ದೇಶದ ಸಂಬಂಧದ ಸ್ವರೂಪವನ್ನು ಮರುಪರಿಶೀಲಿಸಿ ಬೇಕು. 

ಒಳಗಿನ, ಹೊರಗಿನ ಬಂಡವಾಳಶಾಹಿಗಳ ಸಹಯೋಗದಿಂದ 
ಹುಟ್ಟಿಕೊಂಡಿರುವ ರಾಜಕೀಯ ವ್ಯವಸ್ಥೆಯಾಗಲೀ, ಭೋಗಜೀವನದ ರುಚಿ 
ಕಂಡಿರುವ ಮೇಲು/ಮಧ್ಯಮವರ್ಗಗಳಾಗಲೀ, ಇವರನ್ನು ಆದರ್ಶವಾಗಿ 
ಇಟ್ಟುಕೊಂಡಿರುವ ಕೆಳವರ್ಗದವರಾಗಲೀ ತಾವಾಗಿಯೇ ಇದನ್ನು ಮಾಡುವುದಿಲ್ಲ. 
ಆದ್ದರಿಂದ ಗಾಂಧೀವಾದವನ್ನು ಕುರಿತ ತಿಳಿವಳಿಕೆಯು ಶೋಷಿತ ಸಮುದಾಯಗಳ 
ಹೋರಾಟದ ಮೂಲಕವಾಗಿಯೇ ಮೂಡಿ ಬರಬೇಕಾಗಿದೆ. 

ವೈಯಕ್ತಿಕವಾದ ಆಸಿಕತೆ, ನಾಸ್ತಿಕತೆಗಳನ್ನು ಬದಿಗಿಟ್ಟು ನೋಡಿದಾಗ, ಧರ್ಮ 
ಮತ್ತು ಜಾತಿಗಳ ಬಗ್ಗೆ ಗಾಂಧೀಜಿಯ ತಳೆದ ಪರಿಷ್ಠರಣವಾದದ ನಿಲುವನ್ನು 
ಒಪ್ಪಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಸಾಂಸ್ಥಿಕವಾದ 
ಧರ್ಮ ಮತ್ತು ದೇವಾಲಯ ಪ್ರವೇಶವನ್ನು ಕಟುವಾಗಿ ವಿರೋಧಿಸಿದರೂ ತನ್ನ 
ಬದುಕಿಗೆ ಆಧ್ಯಾತ್ಮಿಕವಾದ “ಕೋರ್‌' ಅನ್ನು ರೂಪಿಸಿಕೊಂಡಿದ್ದ ಕುವೆಂಪು ನನಗೆ 
ಸಮ್ಮತ. (ವೈಯಕ್ತಿಕವಾಗಿ ನಾನು ನಾಸ್ತಿಕನೇ ಆದರೂ.) ನೈತಿಕತೆಯ ನೆಲೆಗಟ್ಟು 
ಇಲ್ಲದ ಧರ್ಮ/ಭಕ್ತಿಗಳು ವಿಷವೆಂದೇ ನನ್ನ ಗ್ರಹಿಕೆ. 

ಯಾವುದೋ ಕಾಲದಲ್ಲಿ ರೂಪಿತವಾದ ಎಲ್ಲ ವಾದಗಳಂತೆ ಗಾಂಧೀವಾದವೂ 
ಇಂದಿಗೆ ಅಗತ್ಯವಾದ ಹೊಂದಾಣಿಕಗಳನ್ನು ಮಾಡಿಕೊಳ್ಳಬೇಕು. ಗಾಂಧಿ, 
ಅಂಬೇಡ್ಕರ್‌, ಲೋಹಿಯಾ ಮತ್ತು ಮಾರ್ಕ್ಸರ ಚಿಂತನೆಗಳ ಆರೋಗ್ಯಕರವಾದ 
ಸಂಯೋಜನೆಯು ಇಂದಿನ ಅಗತ್ಯ. ಈ ದಿಕ್ಕಿನಲ್ಲಿ ನಮ್ಮವರೇ ಆದ ಬಸವಣ್ಣ 
ಮತ್ತು ಕುವೆಂಪು ಸೂಕ್ತವಾದ ಚಿಂತನೆಗಳನ್ನು ಮಂಡಿಸಿದ್ದಾರೆ. ವಿಜ್ಞಾನ-ತಂತ್ರಜ್ಞಾನ, 
ಭಾಷೆ, ಆಧುನಿಕತೆ ಮುಂತಾದ ಹಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಕುವೆಂಪು 
ಗಾಂಧಿಯನ್ನು ಒಳಗೊಂಡೂ ಅವರನ್ನು ಮೀರಿದ್ದಾರೆ. 

ಗ್ರಾಮಸ್ವರಾಜ್ಯದ ಮೂಲಕ ಗಾಂಧಿ ರೂಪಿಸಿದ ವಿಕೇಂದ್ರೀಕರಣ ಮತ್ತು 
ಮೇಲುಜಾತಿಗಳಿಂದ ನಡೆಯುವ ಶೋಷಣೆಯನ್ನು ತಪ್ಪಿಸಲು ಅಂಬೇಡ್ಕರ್‌/ 
ಸಂವಿಧಾನವು ರೂಪಿಸಿದ ಕೇಂದ್ರೀಕರಣ ಎರಡನ್ನೂ ಬಳಸಿಕೊಳ್ಳುವುದು ಇಂದಿನ 
ಅಗತ್ಯ ಕಳೆದ ಕಾಲವನ್ನು ವೈಭವೀಕರಿಸಿ ಅದನ್ನು ಮರಳಿ ಶ್ಲ 
ತರುವ ಯಾವುದೇ ಪ್ರಯತ್ನವು ನನಗೆ ಸಮ್ಮತವಲ್ಲ. ೫ 
“ರಾಮರಾಜ್ಯ'ವು ಎ೦ದೂ ಇರಲಿಲ್ಲ, ಬರುವುದೂ ಇಲ್ಲ. 
ಸಮುದಾಯಗಳನ್ನು ಉದ್ದೇಶಿಸುವ ಯಾವುದೇ ಪಣಾಳಿಕೆಯು , 
ಅವರ ಬದುಕನ್ನು, ಕನಸುಗಳನ್ನು, ಕೊರತೆಗಳನ್ನು ಅಥ 
ಮಾಡಿಕೊಳ್ಳಬೇಕು. ಗಾಂಧೀಜಿಯವರು ಸಮುದಾಯಗಳ: ಜು ಶು 
ಸಂಗಡ ಇದ್ದರೇ ವಿನಾ ಅವುಗಳನ್ನು ಅಲ್ಲಗಳೆಯಲಿಲ್ಲ. ಃ 

ಎಚ್‌.ಎಸ್‌. ರಾಘವೇಂದ್ರ ರಾವ್‌, * ಹ್‌ 

ನಿವೃತ್ತ ಕನ್ನಡ ಆಧ್ಯಾಪಕರು ಮತ್ತು ಚಿ೦ತಕರು, ಬೆ೦ಗಳೂರು 


ಇಂದಿಗೆ ಖಿಕು ಸ್ವರಾಜ್ಯ ತತ್ವ 


ಜಾಗತೀಕರಣ, ವ್ಯಾಪಾರೀಕರಣದ ಅಲೆಯೊಳಗೆ ನಿಂತಿರುವ ನಮಗೆ 
ಗಾಂಧೀಜಿಯೇ ಅಪ್ರಸ್ತುತವೇನೋ ಅನಿಸುತ್ತದೆ. ಆದರೂ ಜಾಗತೀಕರಣದ 
ದುಷ್ಪರಿಣಾಮವನ್ನು ನಿತ್ಯ ಕಾಣುತ್ತಿರುವ ನನಗಂತೂ ಪ್ರತಿ ಹೆಜ್ಜೆಯಲ್ಲೂ ಗಾಂಧಿ 
ನೆನಪಾಗುತ್ತಾರೆ. ಮಹಾತ್ಮಾ ಗಾಂಧೀಜಿಯವರ ವಿಚಾರವನ್ನು 'ಎತ್ತಿಕೊಂಡಾಗೆಲ್ಲ 
ನನಗೆ ಮನಸ್ಸಿಗೆ ಬರುವುದು ಅವರ ಸ್ವದೇಶೀ ಮತ್ತು ಸ್ವರಾಜ್ಯ ತತ್ವಗಳು. 

ನಮ್ಮಿಂದ ದೂರವಿರುವುದನ್ನು ಬಿಟ್ಟು ಹತ್ತಿರದ ಸುತ್ತಮುತ್ತಲಿನ ವಸ್ತುಗಳನ್ನು, 


ರಾಜಕೀಯ ಕ್ಷೇತ್ರದಲ್ಲಿ ಸ್ವದೇಶೀ ಸಂಸ್ಕ ಸಗಳ ಉಪ ಪಯೋಗವನ್ನೇ, ಅವುಗಳಲ್ಲಿ 


ಎದೋಷಗಳಿದ್ದರೆ ಅವನ್ನು ಸರಿಪಡಿಸಿ ಬಳಸಬೇಕು, ಆರ್ಥಿಕ ರಂಗದಲ್ಲಿ ಹತ್ತಿರದ 


ನೆರೆಯವರು ೫.೬1. ವಸ್ತುಗಳನ್ನೇ ಬಳಸ ಬೇಕು ಎಂದಿದ್ದರು ಗಾಂಧೀಜಿ. 
ಇವೊತ್ತಿನ ಮುಕ್ತ ಮಾರುಕಟ್ಟೆ "ಮತ್ತು. ಅಂತರರಾಷ್ಟ್ರೀಯ ವ್ಯಾಪಾರೀ ಸಂಸ್ಥೆಗಳ 
ನಿಯಂತ್ರಣದ ಸನ್ನಿವೇಶದಲ್ಲಿ ಈ ವಿಚಾರಗಳು ವಿಚಿತ್ರವೆನಿಸಿದರೂ, ಬಹುಕಾಲ 
ಇರಬಹುದಾದ ಬಾಹ್ಯಶಕ್ತಿಗಳ ನಿಯಂತ್ರಣದ ದುಷ್ಪರಿಣಾಮವನ್ನು ನೆನೆದುಕೊಂಡರೆ 
ಸುಸ್ಥಿರ ಅಭಿವೃ ದ್ಧಿಗಾಗಿ,. ಮಾನವನ ಉಳಿವಿಗಾಗಿ ಮತ್ತೆ ತ ಶಬ್ದದ್ವಯಗಳು 
(ಸ್ವದೇಶೀ, ಸ್ವರಾಜ್ಯ) ನನ್ನನ್ನು ಕಾಡುತ್ತವೆ. 

ಇಂದು "ಧಾರವಾಡವಿರಲಿ, ಕರಾವಳಿಯ ಚಿಕ್ಕ ಪಟ್ಟಣವಿರಲಿ, ಅಲ್ಲಿನ ನೀರು 
ಮತ್ತು ನೈರ್ಮಲ್ಯದ ವ್ಯವಸ್ಥೆಗಳ ಬಗ್ಗೆ ಅಂತರ್ರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು 
ನಿರ್ಧಾರ ಮಾಡುತ್ತವೆಂಬುದು ಸ್ವರಾಜ್ಯ ಎ೦ಬ ನೀತಿಯಿಂದ ಅದೆಷ್ಟು ದೂರ 


ಹೊಸ ಸಸುಸ್ಯ / ಅಕ್ಟೋಬರ್‌ / ೨೧೧೫ 


ಸಾಗಿದ್ದೇವೆ ಎಂದು ತೋರಿಸುತ್ತದೆ. ಧಾರವಾಡದಲ್ಲಿ ನೀರು ನೈರ್ಮಲ್ಯದ ಸಮಸ್ಯೆ 
ಇದ್ದರೆ ಸಮಸ್ಯೆಗೆ ಪರಿಹಾರವೂ ಸ್ಥಳೀಯವಾಗಿಯೇ ಇರುತ್ತದೆ. ಧಾರವಾಡ 
ನದಿ ದಂಡೆಯ ಮೇಲೆ ಇರುವ ಪಟ್ಟಣವಲ್ಲದಿದ್ದರೂ, ಶಾಲ್ಮಲೆ, ಬೆಣ್ಣೆ ತೊರೆ, 
ಬೇಡ್ತಿ ಹಳ್ಳಗಳ ಬುಡ ಧಾರವಾಡದ ಸಮೀಪ ಇವೆ. ಅಸಂಖ್ಯಾತ ಕೆರೆಗಳು, 


ಲೆಕ್ಕವಿಲ್ಲದಷ್ಟು ಬಾವಿಗಳು ಇರುವ ಧಾರವಾಡದಲ್ಲಿ ಸ್ಥಳೀಯ ಹಿರಿಯರು, 
ಆ ಜನ ಪ್ರಾಜ್ಞರನ್ನು ಕೂಡ್ರಿಸಿ ಚರ್ಚಿಸಿದ್ದರೆ ಈ ನದಿ ಮೂಲಗಳನ್ನು, ಕೆರೆ 
ತೊರೆಗಳನ್ನು ಸಂರಕ್ಷಿಸುವ ಚಿಂತನೆಗಳಾಗುತ್ತಿದ್ದುವೇನೋ, ಆದರೆ "ನಮ್ಮ 


ಜನಪ್ರತಿನಿಧಿಗಳು ವಿದೇಶೀ ಸಾಲಕ್ಕೆ ಮೊರೆ ಇಟ್ಟರು. ಹಣದ ಥೈಲಿಯನ್ನು 
ರುಣರುಣಿಸಿದ ವಿದೇಶೀ ಬ್ಯಾಂಕುಗಳು ನೂರೊಂದು ಷರತ್ತುಗಳನ್ನಿಟ್ಟರು.! 
ಆಸ್ಟ್ರಿಯಾದ ಖಾಸಗಿ ಕಂಪನಿಯು ಸರ್ವೆ ಮಾಡಿತಂತೆ, ಜನರು 'ದುಡ್ಡುಕೊಟ್ಟರೂ 
ಪರೆವಾಗಿಲ್ಲ. ನಿರಂತರ ನೀರು ಬೇಕು' ಎಂದರಂತೆ! ಅಂತರ್ರಾಷ್ಟ್ರೀಯ “ಹಣಕಾಸು 
ಸಂಸ್ಥೆಯಿಂದ ನಿಯೋಜಿತವಾದ ಫ್ರೆಂಚ್‌ ಕಂಪನಿಯು ಧಾರವಾಡದಲ್ಲಿ ನಿ ನಿರಂತರ 
ನೀರು ಹರಿಸಲು ನೆಲ ಅಗೆಯುತ್ತಲೇ ಇದೆ. ಹತ್ತು ಜ್‌ 
ವರ್ಷಗಳಿ೦ದ ಅಗೆಯುತ್ತಲೇ ಇದೆ ರಸ್ತೆಗಳನ್ನು ಬೀದಿಗಳನ್ನು 
ಗಟಾರುಗಳನ್ನು. ಆದರೆ ಧಾರವಾಡದ ಎಡ್‌ 
ಹಿಂದಿನಂತೆಯೇ ಇಂದಿಗೂ ೫ ದಿನಕ್ಕೊಮ್ಮೆ ನೀರಿನ ದಾರಿ 4 
ನೋಡುತ್ತಲೇ ಇರುತ್ತದೆ. ನಿತ್ಯ ಮೀಯಿಸುತ್ತಿರುವ ಧೂಳು ಗ್ರ 
ಮತ್ತೆ ಮತ್ತಿ ಧೂಳೀಪಟವಾಗಿರುವ ಗಾಂಧಿ ತತ್ವವನ್ನು ನೆನಪಿಗೆ 
ತರುತ್ತದೆ. 

-ಶಾರದಾ ಗೋಪಾಲ,ಸಾವರಾಜಿಕ 
ಕಾರ್ಯಕರ್ತೆ, ಧಾರವಾಡ 


ಗಾಂಥಿ ಹುಹ್ತಕವಲ್ಲ; ಖದುಹು ಖಿಜಕಾಗಖಲ್ಲುದು 
ಕೇರಳ-ಕೊಡುಗುಗಳ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅನೇಕರಿಗೆ ಗಾಂಧಿ 
ನೆನಪು ಕಾಡಲಾರಂಭಿಸಿದೆ. ಅವರು ಹೇಳಿದ್ದರು: ನಮ್ಮ ಹಳ್ಳಿಗಳನ್ನು ನಾವು 


ನಾಶಮಾಡಿದರೆ, ಭಾರತವನ್ನೇ ನಾವು ನಾಶಮಾಡಿದಂತೆ; ಹಳ್ಳಿಗಳ ಸತ್ವವನ್ನು 


ಹೀರಿ ಪಟ್ಟಣಗಳು ಬೆಳೆಯುತ್ತವೆ, ಇದೊಂದು ವ್ಯವಸ್ಥಿತ ಕ್ರೌರ್ಯ; ನಗರಗಳು 
ವಿದೇಶೀ ಪ್ರಾಬಲ್ಯದ ಫಲ. ಜನ ಶಾಂತಿಯಿಂದ ಅಹಿಂಸೆಯಿಂದ ಬದುಕಬೇಕಾದರೆ 
ಹಳ್ಳಿಗಳಲ್ಲಿ ಬದುಕಬೇಕು. ನಾವು ಅಹಿಂಸಾ ಪ್ರಧಾನವಾದ ಸ್ವರಾಜ್ಯ ಕಟ್ಟಬೇಕಾದರೆ 
ಹಳ್ಳಿಗಳಿಗೆ ಲಭಿಸಬೇಕಾದ ಸ್ಥಾನವನ್ನು ಅವುಗಳಿಗೆ ಕೊಡಬೇಕು. 

ಪ್ರ ವಿಚಾರಗಳನ್ನೊಳಗೊಂಡ ಗಾಂಧೀಜಿಯ "ಹಿಂದ್‌ ಸ್ವರಾಜ್ಯ'ವೂ 


ನಮ್ಮೆದುರಿಗೇ ಇದೆ. ಪ್ರಶ್ನೆ ಏನೆಂದರೆ ಐರೋಪ್ಯ ಅಭಿವೃದ್ಧಿ ಮಾದರಿಯ "ಸ್ನಾರ್ಸ್‌ 


ಸಿಟಿ' ಗಳು ನಮ್ಮ ದೇಶದ ಸರಾಸರಿ ಜನರ ಕನಸಾಗಿರುವಾಗ ಗಾಂಧಿ ಕಂಡುಕೊಂಡ 


ಈ ಆದ್ಯತೆಗಳಿಗೆ ಸ್ಥಾನವಿದೆಯೆ? ಮುಳ್ಳುಗಳು ಅದರ ಬಾಯಿಗೆ ಚುಚ್ಚಿ ರಕ್ತ 


ಒಸರುತ್ತಿದ್ದರೂ ಒಂಟೆಗಳಿಗೆ ಮುಳ್ಳೇ ಬಹು ಪ್ರಿಯವಾದ ಆಹಾರ ಎಂಬ 
ರಾಮಕೃಷ್ಣ ಪರಮಹಂಸರು ಹೇಳುತ್ತಿದ್ದ ಕಥೆಯಂತೆ ಅಭಿವೃದ್ಧಿಯ ಆಘಾತಗಳು 
ಜನರನ್ನು ಸರ್ವನಾಶದತ್ತ ಒಯ್ಯುತ್ತಿದ್ದರೂ ಮಿತಿ ಇಲ್ಲದ ಸುಖದ ಬದುಕಿನ 
ಬೆಂಬತ್ತಿ ಅಭಿವೃದ್ಧಿಯ ಜಪ ನಿಂತಿಲ್ಲ 

ಈ ಹಿನ್ನೆಲೆಯಲ್ಲಿ ಯೋಚಿಸಿದಾಗ ಗಾಂಧಿ 
ಪ್ರಸ್ತುತವಾಗುತ್ತಿರುವುದು ತಿಳಿಯುತ್ತದೆ. ಕಾಯಕ ಪ್ರಧಾನ ಜೀವನ ಶೈಲಿಯಿಂದ 
ಯಂತ್ರಗಳ ಅವಲಂಬನೆಯನ್ನು ಕಡಿಮೆ ಮಾಡಿಕೊ೦ಡು ಸರಳ ಜೀವನದ ಸಾಧ್ಯತೆಗಳ 
ಪ್ರಯೋಗಕ್ಕೆ ನಾವು ಸಿದ್ಧರಾಗಬೇಕಿದೆ. ಇದು ಗಾಂಧೀ ಮಾರ್ಗದ ತಿರುಳು. 
ಇದನ್ನೊಳಗೊಂಡ "ಹಿಂದ್‌ ಸ್ವರಾಜ್‌' ಪುಸ್ತಕದ ಅಂಶಗಳನ್ನು ಯಥಾವತ್ತಾಗಿ 
ಇಂದಿನ ಆಚರಣೆಯಾಗಿ ತರುವ ಕನಸು ಅಗತ್ಯವಿಲ್ಲ. ಏಕೆಂದರೆ, ಪುಸ್ತಕದ 
ವಸ್ತು-ವಿವರಗಳಪ್ಪೆ ಅದರ ಜೀವಾಳವಲ್ಲ. ಗಾಂಧೀಜಿಯ ಜೀವನ ಇದಕ್ಕೆ ಬೆನ್ನಾಗಿ 
ನಿಂತಿದೆ. ಗಾಂಧಿ ಬದುಕು ಮತ್ತು ಬರಹಗಳನ್ನು ಯಥಾವತ್ತಾಗಿ ಇಂದಿನ ಆಚರಣೆಗೆ 
ಇಳಿಸಲಾಗದ್ದರೂ ಅವುಗಳ ಆಶಯದ ದಿಕ್ಕಿನಲ್ಲಿ ಪ್ರಯೋಗಶೀಲರಾಗಿ ವರ್ತಮಾನದ 
ದುರಂತಗಳಿಗೆ ಸಂದಿಸುವ ಜೀವಂತಿಕೆಯನ್ನಾ ದರೂ ಪ್ರದರ್ಶಿಸಬೇಕಿದೆ. ಸ 
ನೀವು ನಿಮ್ಮ ಆ ಪುಟ್ಟ ಪುಸ್ತಕಕ್ಕಿಂತ ಎಷ್ಟೋ ದೊಡ್ಡವರು” 
ಎಂದು ಹೇಳುತ್ತ ಗಾಂಧಿ ನೆಂತನೆಯಿಂದ “ನುಣಿಚಿಕೊಂಡ 
ಜವಾ ರ್‌ಲಾಲ್‌ರ ಹಾಗೆ ನಾವಾಗುವುದು ಬೇಡ. 


-ಜಿ.ಎಸ್‌. ಜಯದೇವ, ಚಿ೦ತಕರು, 
“ದೀನಬಂಧು, ಚಾಮರಾಜನಗರ 


ಇಂಡು ಹೆಚ್ಚು 


ನಿಜವಾದ ಧಾರ್ಮಿಕ ದುಕ ಮಾದಲಿ 

ಮೊನ್ನೆ ಐದು ಜನ ಸಾಮಾಜಿಕ ಹೋರಾಟಗಾರರನ್ನು ಮಹಾರಾಷ್ಟ್ರ ಸರ್ಕಾರ 
ನಕ್ಷಲೀಯರಿಗೆ ಬೆಂಬಲ ನೀಡುತ್ತಿರುವರೆ೦ಬ ಮ ಮೇಲೆ ಬಂಧಿಸಿದಾಗ 
ಹಿರಿಯ ಹೋರಾಟಗಾರರೊಬ್ಬರು “ಗಾಂಧಿ ಈಗ ಬದುಕಿದ್ದರೆ ಏನು 
ಮಾಡುತ್ತಿದ್ದರು?” ಎಂದು ಕೇಳಿದರು. ಬದುಕಿದ್ದರೆ ಗಾಂಧಿ ಎಲ್ಲರಿಗಿ೦ತ "ವೋದಲೇ 
ಜೈಲು ಪ ಪಾಲಾಗುತ್ತಿದ್ದರು ಎಂದು ಹೇಳಿದೆ. ಹೋರಾಟವನ್ನೇ ಬದುಕಾಗಿಸಿಕೊಂಡಿದ್ದ 
ಗಾಂಧಿ ಬೇರೇನು ತಾನೇ ಮಾಡಲು ಸಾಧ್ಯವಿತ್ತು? 

ನಂತರ ಯೋಚಿಸಿದೆ, ಗಾಂಧಿ ಬದುಕಿದ್ದರೆ ಕೇವಲ ಜೈಲು ಪಾಲು 
ಮಾತ್ರವಾಗುತ್ತಿರಲಿಲ್ಲ, ಅದಕ್ಕೂ ಮೊದಲು ಸರ್ಕಾರದ ವಿರುದ್ದ ನ್‌ ದೇಶವನ್ನೇ 
ಎತ್ತಿ ನಲ್ಲಿಸುತ್ತಿದ್ದರು. ಯಾಕಿಂದರೆ ಸ್ವಾತಂತ್ರಾ ನಂತರದ ಭಾರತದಲ್ಲಿ ಸ 
ನೈತಿಕ ಅಧಃ ಪತನವನ್ನು ಅವರೆಂದೂ "ಸಹಿಸುತ್ತಿರಲಿಲ್ಲ. ಸಾರ್ವಜನಿಕ ಜೀವನದಲ್ಲಿ 
ಸದಾ ನೈತಿಕ ಮೌಲ್ಯಗಳಿಗೆ ಆದ್ಯತೆ ಕೊಡುತ್ತಿದ್ದ ಗಾಂಧಿ ಇಂದಿನ ನಾಯಕರಲ್ಲಿ 
ಜಾ ತೆರೆದಿಟ್ಟ ಪುಸ್ತಕದಂತಹ "ಬದುಕಿನ ಮೂಲಕ ಜನ ಬೆಂಬಲ ಗಳಿಸುತ್ತಿದ್ದರು. 

ಭಾರತದ ಇಂದಿನ ದೊಡ್ಡ ದುರಂತವೆಂದರೆ ಜನ ನಂಬುವ ನಾಯಕರ 
ಕೊರತೆ. ಆಧುನಿಕತೆಯ ಲೋಲುಪ ತೆಯಲ್ಲಿ ಕೊಚ್ಚಿಹೋಗುತ್ತಿರುವ ಜನ, ಬೇರೆ 
ಯಾವುದರ ಬಗ್ಗೆಯೂ ಯೋಚಿಸುತ್ತಿರುವಂತೆ ಕಾಣುತ್ತಿಲ್ಲ. ಭ್ರಷ್ಟಾಚಾರ, 
ಕೋಮುವಾದ, ನಿರುದ್ಯೋಗ. ಬಡವ-ಶ್ರೀಮ೦ತರ ನಡುವೆ ಹೆಚ್ಚುತ್ತಿರುವ ಅಂತರ 
ಈ ಯಾವುವೂ ಅವರಿಗೆ ತಟ್ಟುತ್ತಿಲ್ಲ. 

ಗಾಂಧಿಯ ಪ್ರಸ್ತುತತೆ ಇರುವುದು ಇಲ್ಲಿಯೇ. ಸರಳ ಜೀವನ ಮತ್ತು ಉದಾತ್ತ 
ಬದುಕು ಗಾಂಧಿ ತೋರಿಸಿದ ಮಾರ್ಗ. ಬಾರತೀಯ ಸಮಾಜದ ನಾಡಿ ಮಿಡಿತ 
ಗಾಂಧಿಗೆ ಚೆನ್ನಾಗಿ ಅರಿವಿತ್ತು. ಒಬ್ಬ ಸನಾತನ ಹಿಂದೂ ಆಗಿದ್ದುಕೊಂಡೂ 
ಅಸ್ಪಶ್ಯತೆ ವಿರುದ್ಧ ಹೋರಾಡುವ ಶಕ್ತಿ ಅವರಿಗಿತ್ತು. ಮುಸ್ಲಿಮರನ್ನು ಭಾರತೀಯ 
ಸಂಸ್ಕೃ ಯ ಭಾಗವಾಗಿಯೇ ಉಳಿಸಿಕೊಳ್ಳಲು. ಪ್ರಯತ್ನಿ, pe ನಿಜವಾದ 
ಧಾರ್ಮಿಕರೆಂದರೆ ಹೇಗೆ ಬದುಕಿರಬೇಕೆಂಬುದನ್ನು ಸಷ ತೋರಿಸಿದರು. 
ಅತಿಯಾದ ಯಂತ್ರ ನಾಗರಿಕತೆವಿರೋಧಿಸುತ್ತಲೇ ದ ಜೀವನಾಡಿ ಕೈ 
ಯಂತ್ರದ ಅಗತ್ಯತೆಯನ್ನೂ ಅವರು ಸಾರಿ ಹೇಳುತ್ತಿದ್ದರು. 

ಅಭಿವೃದ್ಧಿಯ ಹೆಸರಿನಲ್ಲಿ ಇಂದು ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ 
ಹೊಡೆಯುತ್ತಿರುವ ರಾಜಕಾರಣಿಗಳು ಗಾಂಧಿಯನ್ನು ನಿಜವಾಗಿ ಅರ್ಥ 
ಮಾಡಿಕೊಂಡಿದ್ದರೆ ಈ ವರೆಗಿನ ಅಭಿವೃ ದ್ಧಿಯ ಪರಿಣಾಮವಾಗಿ ಅನುತ್ಚಾದಕ 
ಕೇಂದ್ರಗಳಾಗಿ ವಿನಾಶದ ಅಂಚಿಗೆ ತಲುಪಿರುವ ಗ್ರಾಮೀಣ ಜು ಬದುಕನ್ನು 
ವಿಕೇಂದ್ರೀಕರಣದ ಮೂಲಕ ಸುಸ್ಥಿರ ಸ ಸ್ವಾವಲಂಬನೆಯತ್ತ , 
ತಿರುಗಿಸದಿದ್ದರೆ ಅದು ಭಾರತವನ್ನು ಮತ್ತೆ ಗುಲಾಮಗಿರಿಗೆ 
ತಳ್ಳುತ್ತದೆ ಎಂಬುದು ಗೊತ್ತಾಗುತ್ತಿತ್ತು. 

“ಗಾಂಧಿಯಂತೆ ಹೊಂದಾಣಿಕೆ, ಸಮನ್ವಯತೆ 
ನಡುವೆಯೂ ನ್ಯಾಯ ನಿಷ್ಠುರಿಯಾಗಿರುವುದು ಇಂದಿನ 
ಅಗತ್ಯ. ಸ್ವಲ್ಪ ವದ ವ ಚಿತ್ತದಿಂದ ಆಲೋಚಿಸಿದರೆ 
ಇ 1 ನಿಶೋಧಿಗಳಿಗೂ ಇದು ಅರ್ಥವಾಗುತ್ತದೆ. 


-ಇಂದೂಧರ ಹೊನ್ನಾ ಪುರ, ದಲಿತ ಸಾ ಹಿರಿಯ 
ನಾಯಕರು ಮತ್ತು ಸದ ಪತಿಕೆಯ ಸಂಪಾದಕರು 


ಆತ್ಮಹಾನ್ಷಿಯ ಏಕ್ಕೆಶ ಒರೆಗಲ್ಲು 


“ರಕ್ತಮಾಂಸ ಗಳಿಂದ ಕೂಡಿದ ಈ ಮಾದರಿಯ ಮನುಷ್ಯ ಜೀವವೊಂದು 

ಪಂಚದಲ್ಲಿ ಒಂದೊಮ್ಮೆ ಬಾಳಿ ಬದುಕಿತ್ತು ಎ೦ದು ಮುಂದಿನ ತಲೆಮಾರು 
ಘು ಎಂದು ಮಹಾತ್ಮ ಗಾಂಧಿಯವರ ಬಗ್ಗೆ ಪ ಪ್ರಸಿದ್ದ ಸ ವಿಜ್ಞಾನಿ ಆಲ್ಬರ್ಟ್‌ 
ಐನ್‌ಸ್ಟೀನ್‌ ಹೇಳಿದ್ದರಂತೆ. ಗಾಂಧೀಜಿ ಒಂದು ಅದ್ಭುತ ಎಂದು ಸಾರುವುದರ 
ಜತೆಗೆ "ಅವರು ಸಾರ್ವಕಾಲಿಕವಾಗಿ ಪ ಪಸ್ತುತ ಎನ್ನುವ ಅರ್ಥ ವನ್ನು ಈ ಹೇಳಿಕೆಯಲ್ಲಿ 
ಕಾಣಬಹುದು. ಎಲ್ಲಾ ಸಮಾಜಗಳ ಎಲ್ಲಾ ತಲೆಮಾರುಗಳಿಗೂ ತಮನ್ನು ಹೋಲಿಸಿ 
ಕೊಳ್ಳಲು ಉನ್ನ ತಾದರ್ಶದ ಮಾಪನವೊಂದು ಬೇಕು. ಭೌತಿಕ ನೆಲೆಯಲ್ಲಿ, ಬೌದಿಕ 
ನೆಲೆಯಲ್ಲಿ ಉತ್ತುಂಗ ಸಾಧನೆ ಮಾಡಿ “ನೀ ಏರಬಲ್ಲೆಯಾ ನಾನೇರಿದೆತ್ತರಕೆ” 
ಎಂದು ಎಲ್ಲ ತಲೆಮಾರುಗಳಿಗೆ ಸವಾಲೆಸೆದು ಸ್ಪೂರ್ತಿಯಾಗಬಲ್ಲ ವ್ಯಕ್ತಿಗಳು 
ಎಲ್ಲಾ ದೇಶಗಳಲ್ಲೂ ಎಲ್ಲಾ ಕಾಲಗಳಲ್ಲೂ ಆಗಿ ಹೋಗಿದ್ದಾರೆ. ಸ ಇದ್ದಾರೆ. 
ಆದರೆ ನೈತಿಕ ನೆಲೆಯಲ್ಲಿ ಉನ, ತಾದರ್ಶದ ಅತ್ಯುತ್ಕೃಷ್ಟ ಮಾಲ 


ತಲದ ಇರುವುದು ಒಬ್ಬ ಗಾಂ ದೀ ಮ ಮಾತ, ಇದು 


ಸೊಸ ಹುಸುಷ್ಯ / ಅಕ್ಟೋಬರ್‌/ ೨೦೧೮ 


ಗಾಂಧೀಜಿಯ ಪ್ರಸ್ತುತತೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಾಲದಲೂ ಎಲ್ಲಾ 
ತಲೆಮಾರುಗಳಿಗೂ ತಮ್ಮ ಆತ್ಮಸಾಕ್ಷಿಯನ್ನು ಪರೀಕ್ಷಿಸಿಕೊಳ್ಳಲು ಇರುವ ಏಕೈಕ 
ಒರೆಗಲ್ಲು ಎಂದರೆ ಅದು ಗಾಂಧೀಜಿ ಮಾತ್ರ ಎಲ್ಲಾ ತಲೆಮಾರುಗಳು ಎಲ್ಲಾ 
ಸಮಾಜಗಳಲ್ಲೂ ತಮ್ಮ ತಮ್ಮ ಆತ್ಮ ಸಾಕ್ಷಿಯನ್ನು ಆಗಾಗ ಒರೆಗೆ ಹಚ್ಚಿಕೊಳ್ಳುವ 
ಅಗತ್ಯ ಇರುವುದರಿಂದ ಮತ್ತು ಆ ಅಗತ್ಯ ದಿನೇ ದಿನೇ ಹೆಚ್ಚುತ್ತಿರುವುದರಿಂದ 
ಗಾಂಧೀಜಿಯವರ ಪಸ್ತುತತೆಗೆ ಒಂದು ನಿರಂತರತೆ ಈ ತನಕ. ಇದೆ. ಮುಂದೆ 
ನವಿಂ ಮಿಗಿಲಾದ ಒಂದು ನೈತಿಕಾದರ್ಶದ ಮಾದರಿ 
ಪಂಚಮುಖದಲ್ಲಿ ಉದಯಿಸಬಹುದೇನೋ?9? ಸ ತನಕ ಗಾಂಧೀಜಿಗೆ 
ವರ ಸಾಟಿ. ಇದನ್ನು ಎಷ್ಟು ಮಂದಿ ಒಪ್ಪಿಕೊಳ್ಳುತ್ತಾರೆ ಅಥವಾ 
ಬಿಡುತ್ತಾರೆ ಎನ್ನುವುದು ತೀರಾ ಅಪಸ್ತುತ. 
ಆಸ ಜ್‌ ಪಸ್ತುತತೆಗೆ ಸಂಬಂಧಿಸಿ ಇನ್ನೊ ೦ದು ವಿಚಾರ. ಗಾಂಧೀಜಿ 
ಓರ್ವ ಮಹಾತ್ಮ ಅಂತ ಕಾಣಿಸುವುದು ಅವರು ಸಂತರಂತೆ ಬದುಕಿದರು ಎನ್ನುವ 
ಕಾರಣಕ್ಕಲ್ಲ. ಗಾಂಧೀಜಿ ಓರ್ವ ಮಹಾತ್ಮ ಅಂತ ಅನ್ನಿಸುವುದು ಅವರು pI 
ದೇಶದ ಸಾರ್ವಜನಿಕ ಜೀವನ ಕಂಡ ಮೊದಲ ಮತ್ತು ಕೊನೆಯ ಅಪ್ಪಟ 
ಮನುಷ್ಯರಾಗಿದ್ದರು ಎನ್ನುವ ಕಾರಣಕ್ಕಾಗಿ. ರಾಜಕೀಯದಲ್ಲಿ ತೊಡಗಿಯೂ 
ಮನುಷ್ಯನಾಗಿ ಉಳಿಯಲು ಸಾಧ್ಯ ಎನ್ನುವ, ಸ೦ತತ್ವ ಸ್ವೀಕರಿಸದೆಯೂ ನೈತಿಕವಾಗಿ 
ಬೆಳೆಯಲು ಸಾಧ್ಯ ಎನ್ನುವ, ತಪ್ಪೆಸಗಿದರೂ ಅಪ್ಪಟವಾಗಿರಲು ಸಾಧ್ಯ ಎನ್ನುವ 
ಮತ್ತು ಕತ್ತಿ ಹಿರಿಯದೆಯೂ, ರಕ್ತ-ಹರಿಸದೆಯೂ ಯುಧ್ಧ ಗೆಲ್ಲಬಹುದು ಎನ್ನುವ 
ಸಂದೇಶಗಳಿಗೆ ಜೀವಂತ ಸಾಕ್ಷಿಯಾಗಿ ಇಂದಿನ, ಮುಂದಿನ ತಲೆಮಾರುಗಳ 
ಪಾಲಿಗೆ ನೂರೈವತ್ತು ವರ್ಷಗಳ ಹಿಂದೆ ಹುಟ್ಟಿ, ಎಪ್ಪತ್ತು ವರ್ಷಗಳ ಹಿಂದೆ 
ಕೊಲೆಯಾಗಿ ಕಾಲವಾದ ಗಾಂಧೀಜಿ ಪಸ್ತುತ.. 
ಗಾಂಧೀಜಿಯನ್ನು ಅಪ್ರಸ್ತುತಗೊಳಿಸಲು ಪ್ರಸ್ತುತ 
ನಡೆಯುತ್ತಿರುವ ಎಲ್ಲಾ ಪ್ರಯತ್ನಗಳೂ ಫಲಿಸದೆ ಇ 
ಇರುವುದು ಈ ಕಾರಣಕ್ಕಾಗಿ. ಮಾನವಕುಲಕ್ಕೆ ಆತ್ಮಸಾಕ್ಷಿ 
ಎ೦ಬುದು ಪುಸ್ತುತವಾಗಿದ್ದಷ್ಟು ಕಾಲ ಗಾಂಧೀಜಿಯವರ. ೯ 
ಪ್ರಸ್ತುತತೆ ಉಳಿಯುತ್ತದೆ. if 
ಎ. ನಾರಾಯಣ, ಸಾರ್ವಜನಿಕ ನೀತಿ ಸ 
ಮತ್ತು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ ಅಂಕಣಕಾರರು, p ಸ್ಯಾಃ 


ದ ಜಡುಗಡೆಗೆ ಗಾ೦ಥಿಯೊಂದೆ ಖೆಚಕು 
ಗಾಂಧಿ ಹುಟ್ಟದ ನೂರು ವಷ ೯ದ ನಂತರ ಹುಟ್ಟಿದ ತಲೆಮಾರಿನವನು 
ನಾನು. ಆದರೆ ಈ "ಮುದುಕ ನನ್ನನ್ನು ಕಾಡಿದಷ್ಟು/ ಕಾಡುತ್ತಿರುವಷ್ಟು ಬೇರೆ 
ಯಾರೂ ಕಾಡುತ್ತಿಲ್ಲ. ಒಂದು ಹಂತದಲ್ಲಿ "ಈತನಿಂದ ಹೇಗಾದರೂ ತಪ್ಪಿಸಿಕೊಂಡು 
ಹೋಗಿ ಬಿಡಬೇಕು ಎಂದು ತೀವ್ರವಾಗಿ ಅನಿಸತೊಡಗಿತು. ಅದಕ್ಕಾಗಿ ಬಹಳ 
ಪ್ರಯತ್ನವನ್ನೂ ನಡೆಸಿದ್ದೇನೆ. ಅದು ಸ ಸಾಧ್ಯವಾಗದೇ ಗಾಂಧಿಗೆ ಶರಣು ಹೋಗಿದ್ದೇನೆ. 
ನಾನು ಗಂದ ಬಿಡುಗಡೆ ಹೊಂದಲು ಪ್ರಯತ್ನಿಸುತ್ತಿದ್ದಾಗ ಎ 
ಕಂಡವನು ಫುಕಿಕುವೊಕಾ. ಫುಕುವೊಕಾ ಗಾಂಧಿಗಿಂತ ಭಿನ್ನ ಸವಾದುದನ್ನು 
ಹೇಳುತ್ತಿದ್ದಾನೆ, ಅವನ ವಿಚಾರಗಳನ್ನು ಅಳವಡಿಸಿಕೊಳ್ಳುವುದು ಸ 
ಗಾಂಧಿಯಂತೆ ಸಮಾಜ ಮುಖಿಯಾಗಿ ಜನರೊಂದಿಗೆ ಬಡಿದಾಡುವ ಅಗತ್ಯವಿಲ್ಲ. 
ನನ್ನ ಪಾಡಿಗೆ ನಾನು ಪಕ್ಕ ತಿಯೊಂದಿಗೆ ಇದ್ದು ಬಿಟ್ಟರಾಯಿತು ಎಂದು ನಾನು 
ಅರ್ಥಮಾಡಿಕೊಂಡಿದ್ದೆ. ಫಟ ಫುಕುವೊಕಾ "ಬನ್‌ ಸ್ಟಾ ರೆವಲ್ಯೂಶನ್‌' ಪುಸ್ತಕದ 
ಕಡೆಯ ಭಾಗಕ್ಕೆ ಬಂದಾಗ ತಾನು ಮಾಡಲು ಪ್ರಯತ್ನ ಸುತ್ತಿರುವ ಕೃಷಿ "ಗಾಂಧಿ 
ಕೃಷಿ 2೫0 ನನಗೊಮ್ಮೆ ಗರಬಡಿದಂತಾಯಿತು 
ಆ ಮೊದಲು ನಾನು ಲಾರಿ ಬೇಕರ್‌ ಎ೦ಬ ವಾಸ್ತುವಿನ್ಯಾಸಕನ ಬದುಕಿನಿಂದ 
ಮಾರುಹೋಗಿದ್ದೆ. ಆತನೂ ನನ್ನ ಈ ಕೆಲಸಕ್ಕೆ ಗಾಂಧಿಯೇ ಸೂರ್ತಿ ಎನ್ನು; ತ್ತಾನೆ. 
ಇದಕ್ಕೂ ಮೊದಲು ಹಲವು ವರ್ಷಗಳ ಕಾಲ ನನ್ನನ್ನು ಆವರಿಸಿಕೊಂಡಿದ್ದ 
ಜ್‌ ಆದರ್ಶ ದಂಪತಿಗಳಾದ ಸ್ಕಾಟ್‌ನಿಯರಿಂಗ್‌ ಮತ್ತು 
ಹೆಲನ್‌ನಿಯರಿಂಗ್‌ಗೆ ಅಚ್ಚು ಮೆಚ್ಚಿನ ವ್ಯಕ್ತಿ ಗಾಂಧಿ. ಪ್ರಪಂಚದ ಬೇರೆ ಬೇಕೆ 
ಮೂಲೆಯಲ್ಲಿರುವ, ಬೇರೆ ಬೇರೆ ಕೆಲಸದಲ್ಲಿ “ತೊಡಗಿಕೊಂಡಿರುವ ಈ ಎಲ್ಲರಿಗೂ 
ಗಾಂಧಿ ಎಂಬ ಒಬ್ಬನೇ ವ್ಯಕ್ತಿ ಪ್ರಭಾವ ಬೀರಲು ಹೇಗೆ ಸ ಸಾಧ್ಯ? ಯೋಚಿಸತೊಡಗಿದೆ. 
ಅದು ಸಾಧ್ಯವಾದದ್ದು ಅವರೆಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತಲ್ಲೀನರಾಗಿ 
ಅದರಲ್ಲಿ ಸತ್ಯವನ್ನು ಹುಡುಕಲು ಪ್ರಯತ್ನಸಿದ್ದರಿಂದ. ಅವರ ಆ ಹುಡುಕಾಟದ 
ಆಳದಲ್ಲಿ ಅವರಿಗೆ ಕಂಡದ್ದು ಗಾಂಧಿ. 
ಇಂದು ನಮಗೆ ಗಾಂಧಿ ಏಕೆ ಕಾಣುತ್ತಿಲ್ಲ ಎಂದರೆ ನಾವು ನಮ್ಮ 


ಕೆಲಸವನ್ನಾ| ಗಲೀ, ನಮ್ಮ ಬದುಕನ್ನಾಗಲೀ ಗಂಭೀರವಾಗಿ ಸ್ವೀಕರಿಸಿಲ್ಲ. ಗಾಂಧಿಯ 
ಬಗ್ಗೆ ೫... ಮಾತನಾಡುವ ಜನರನ್ನು ನೋಡಿದಾಗಲ್ಲಾ ನನಗೆ ಅಯ್ಯೋ 
ಎನಿಸುತ್ತದೆ. ಅವರಿಗೆ ಬದುಕಿನ ಸೂಕ್ಷ ಗಳು ಅರಿವಾಗುತ್ತಿಲ್ಲವಲ್ಲಾ ಎಂದು 
ಅನುಕಂಪ ಮೂಡುತ್ತದೆ. ಪ್ರಚಲಿತ ವಿದ್ಯಮಾನಕ್ಕೆ ಗಾಂಧಿ ಪ್ರಸ್ತುತನೋ. ಅಲ್ಲವೋ 
ಎ೦ಬ ಪ್ರಶ್ನೆಯೇ ಅಪೆಸ್ತುತವಾದುದು. ಇಂದು ಪ್ರ ಪ್ರಪಂಚ ನೈತಿಕವಾಗಿ, ಮಾನಸಿಕವಾಗಿ, 
ಧಾರ್ಮಿಕವಾಗಿ, ಪ್ರಾಕೃತಿಕವಾಗಿ, ಶೈಕ್ಷಣಿಕವಾಗಿ, ಜ.1 1 ದಿವಾಳಿ ಎದ್ದು 
ಹೋಗುತ್ತಿರುವ ಸಂದರ್ಭದಲ್ಲಿ ನಮ್ಮ ಬಿಡುಗಡೆಗೆ ಗಾಂಧಿ 
ಎಂಬ ಬೆಳಕನ್ನು ಬಿಟ್ಟು ಬೇರೆ ಯಾವುದಿದೆ? ಇಳಾ 
ಭಟ್‌ ಅವರು ಕೇಳುವ" “ಗಾಂಧಿ ನಿಮ್ಮೊಂದಿಗಿದ್ದಾನೆ. | 
ನೀವು ಗಾಂಧಿ ಅವರೊಂದಿಗಿದ್ದೀರಾ?' ಎಂಬ ಪ್ರೆ ನನ್ನನ್ನು 
ಸದಾ ಕಾಡುತ್ತದೆ. 
-ಸಂತೋಷ ಕೌಲಗಿ, ಜನಪದ ಟ್ರಸ್ಟ್‌ನ | 
ಕಾರ್ಯದರ್ಶಿ, ಮೇಲುಕೋಟೆ 
ಅವರ ತಾತ್ಟಿಂಕತೆಗೆ ಕಾಲದ ಹಂಗಿಲ್ಲ 
ಗಾಂಧೀಜಿಯನ್ನು ಮರೆತ ಇಂದಿನ ನಮ್ಮ ಇಡೀ ಸಮಾಜದಲ್ಲಿ ಸಿನಿಕತನದ 
ಕಳ್ಳ ಉಸುಕು ತುಂಬಿ ಹೋಗಿದ್ದು, ಸರಳ ನೈತಿಕ ಕ್ರಿಯೆಯೇ ಅಸಾಧ್ಯವಾಗಿ 
ಬಿಟ್ಟಿದೆ. ಯಾವನು ಸರಿಯಿದ್ದಾನೆ ತೋರಿಸೀ...? ಎಂದು ಹೇಳುವ ವ್ಯಕ್ತಿ ಇಡೀ 
ವ್ಯವಸ್ಥೆಯನ್ನು ಹೊಲಬುಗೆಡಿಸಲು ಆತುರನಾಗಿರುತ್ತಾನೆ. ಸಿನಿಕತನ ತೀರಾ ಅಂತ್ಯಕ್ಕೆ 
ಹೋದಾಗ ಸಮಾಜ ಸಭ್ಯ ಕೊಲೆಗಡುಕರನ್ನು ಸೃಷ್ಟಿಸುತ್ತದೆ. ಯಾರು ಹಾಳಾದರೂ 
ಸರಿ. ತಾನು ತನ್ನ ಕುಟುಂಬ ಸುಖವಾಗಿದ್ದರೆ ಸಾಕು ಎಂಬ ಭಯಾನಕ ಸ್ಪಾರ್ಥವನ್ನು 
ಸೃಷ್ಟಿಸುತ್ತದೆ. ಸಿನಿಕತನ ಬೆಳೆಯುತ್ತಾ ಹೋದಂತೆ ಅದು ಸಮಾಜದ ಹಂಗನ್ನೇ 
ತೊರೆಯುತ್ತದೆ. ಆಗಲೇ ಎಡಪಂಥೀಯ ರಾಜಕಾರಣಿ ರಾತ್ರೋರಾತ್ರೀ 
ಬಲಪಂಥೀಯನಾಗುವದು. ರಮಣರ ಭ'ಕ್ತನಾದವನು ಬಾಬಾನ 
ಅನುಂಶರಾಯಿಂಯಾಗುವುದು. ಪ್ರಾಮಾಣಿಕ ವ್ಯಾಪಾರಿ ಕಲಬೆರಕೆ 
ವ್ಯಾಪಾರಕ್ಕಿಳಿಯುವದು ಸಾಧ್ಯವಾಗುತ್ತದೆ. ಗಾಂಧಿಯ “ಧರ್ಮ'ವನ್ನು ಮರೆತ 
ಇ೦ದಿನ ಭಾರತದ ಸ್ಥಿತಿ ಇದಕ್ಕಿಂತ ಬೇರೆಯಾಗಿಲ್ಲ. 
ಆಧುನಿಕ ಶಿಕ್ಷಣ ಪಡೆದ ಹಾಗೂ ಸ್ಪಸುಖದ ಬೆನ್ನು ಬಿದ್ದಿರುವ ಬಹುಪಾಲು 
ಭಾರತದ ಜನಸಮೂಹ ಭಾವಿಸಿರುವಂತೆ, ಗಾಂಧಿ ಪುರಾತನ ಸಂಪ್ರದಾಯಗಳನ್ನು 
ಕಣ್ಣು ಮುಚ್ಚಿ ಪ್ರತಿಪಾದಿಸುವ ಹಿಮ್ಮುಖ ಚಲನೆಯ ವ್ಯಕ್ತಿಯಾಗಿರಲಿಲ್ಲ. ಅವರು 
ಆಧುನಿಕ ಶಿಕ್ಷಣದ ತುದಿ ಮುಟ್ಟಿ ಅದರ ಮೀತಿಯನ್ನು ಅರಿತವರಾಗಿ ಜೊತೆಗೆ 
ಆದಿವಾಸಿ ಜನಾ೦ಗದ ಪೂಜಾರಿಯ ಪ್ರಕೃತಿ ಆಧಾರಿತ ವಿಸ್ಮಯಕರ ತಿಳುವಳಿಕೆ 
ಪಡೆದು ಬದುಕಿದವರಾಗಿದ್ದರು. ಆ ಕಾರಣ ಅವರ ತಾತೀಕತೆಗೆ ಕಾಲದ ಹಂಗಿಲ್ಲ. 
ಮಾನವನ ಶರೀರ ರಚನೆ ಪ್ರಕೃತಿ ಆಧಾರಿತವಾಗಿದ್ದು, ಆ ಕಾರಣ ಗಾಂಧಿ 
ಅದರ ಜೊತೆ ಸಹಕರಿಸಿ, ಸಹ ಪ್ರಯಾಣಿಕನಾಗಿ ತನ್ನ ತಾತ್ವಿಕತೆಯನ್ನು ರೂಪಿಸಿದರು. 
ಈ ಪಥದಲ್ಲಿ ಸಾಗುವವರು ತಮ್ಮ ಮಿತಿಯಲ್ಲಿ ಹಂತಹಂತವಾಗಿ ಸಾಗಬಹುದೇ 
ಹೊರತು ಪ್ರಕೃತಿಯ ನಿಯಮಗಳನ್ನು ಮೀರಿ ಅದನ್ನು ಮಿತಿ ಹಾಕುವುದಾಗಲಿ 
ವಿಭಜಿಸುವುದಾಗಲಿ ಸಾಧ್ಯವಿಲ್ಲ. ಗಾಂಧಿಯವರ ಸರಳ ಜೀವನದ ಪರಿಕಲ್ಪನೆಗೆ 
ಈ ಆಧಾರವಿತ್ತು ಅದು ಖಂಡಿತ ಬಡತನದ ಆರಾಧನೆಯಲ್ಲ. ಸರಳ ಜೀವನಕ್ಕೆ 
ಇಂದಿನ ಸಂದರ್ಭದ ಪರಿಕರಗಳನ್ನು ಬಳಸಿ ಸಾಗಬಹುದು. 
ಇಂದು ಭಾರತದಲ್ಲಿ ಖ್ಯ ಕ್ಷೇತ್ರದಲ್ಲಿ ಜಸ ಬಹುಪಾಲು ಜನರು, 
ಆಡಳಿತಗಾರರು ಅಧಿಕಾರಸ್ಥರು ಗಾಂಧಿ ತಾತ್ವಿಕತೆ ಬೆಳಕಿಗೆ Kp ಸ 
ಬೆನ್ನು ಮಾಡಿರುವ ಇವರು 'ಪಶ್ಚಿಮದ ಕೂಸಾದ ಅಭಿವೃದ್ದಿಟ್ಟ 
ಪತದ ಯೋಜನೆಗಳನ್ನು ದೇಶದಲ್ಲಿ ಕಿಯೆಗಿಳಿಸುವ ತ 
ಪೂರ್ವದಲ್ಲಿ ಇವರು ಗಾಂಧಿ ಸಮಾಧಿಗೆ, (ಹೆಣಕ್ಕೆ) ೯ 
ಪೂಜೆ ಸಲ್ಲಿಸುವದನ್ನು ಗಮನಿಸಿದಾಗ ಗಾಂಧಿ ಹ 
ಪಾದಗಳಿಗೆರಗಿ ಎದೆಗೆ ಗುಂಡಿಕ್ಕಿದವನ ಗೋಡೆಯ ಕ್ರಿಯೆ 
ನೆನಪಾಗುತ್ತದಲ್ಲವೇ? 


— ಅಜ್ಜಪ್ಪ ಬಿರಡಿ, ರೈತರು ಮತ್ತು ಚಿಂತಕರು, ಗೋಕಾಕ 


ಯು 


ಹಿರಿಯ ಪತ್ರಕರ್ತ ಕುಲದೀಪ್‌ ನಯ್ಯಾರ ಅವರ ನಿಧನಕ್ಕೆ 'ಹೊಸ 


ಮನುಷ್ಯ' ತನ್ನ ತೀವ್ರ ಸಂತಾಪಗಳನ್ನು ವ್ಯಕ್ತಪಡಿಸುತ್ತದೆ.-ಸಂ. 


ಹೊಸ ಸಸುಸ್ಯ / ಅಕ್ಟೋಬರ್‌ / ೨೦೧೮ 


ಗಾಂಧಿ BRS 


ಆಳಗಳನ್ನೂ, 


೧೦ 


-ಡಿ.ಎಸ್‌. ನಾಗಭೂಷಣ 


ಗಾಂಧೀಜಿಯನ್ನು ಕುರಿತ ನಮ್ಮ ಸಾಮಾನ್ಯ ಓದು ಅವರನ್ನು ಅಹಿಂಸಾ ಸಾಮೂರ್ತಿ, ಗ್ರಾಮವಾದಿ, 
ಯಂತ್ರ ವಿರೋಧಿ, ಜಂ ಹಿಂದೂ ಇತ್ಯಾದಿಯಾಗಿ ಸರಳೀಕೃತವಾಗಿ ಪರಿಚಯಿಸಿ, ಅವರ ವ್ಯಕ್ತಿತ್ವದ 
ಸಂಕೀರ್ಣತೆಗಳನ್ನೂ, ಒಳತೋಟಗಳನ್ನೂ ಹೇಳದೆ ಅವರದ್ದೊಂದು ರಟ್ಟಿನ ಚಿತ್ರವನ್ನಷ್ಟೇ 
ನೀಡುತ್ತದೆ. *ನ್ನಡದಲ್ಲಂತೂ-ಗಾಂಧಿ ಕುರಿತ ದ ಪುಟಗಳು ಪ್ರಕಟವಾಗಿಯಾಗಿವೆಯಾದರೂ, 
ಅವರ ಬದುಕನ್ನು ಆಳವಾಗಿ ಶೋಧಿಸಿ ಪರಿಚಯಿಸುವ ಗಂಭೀರ ಪ್ರಯತ್ನ] ಗಳು ನಡೆದಿಲ್ಲ ಎಂದೇ ಹೇಳಬೇಕು. 
ಹಾಗಾಗಿಯೇ ನಮ್ಮ ಮಧ್ಯೆ ಗಾಂಧಿ ಜೀವಂತವಾಗಿ ಪ್ರಕಟವಾಗುವ ಸಂದರ್ಭಗಳೇ ಅಪರೂಪವೆನ್ನಿಸಿ 
ಗಾಂಧಿ ಹಾರ- ಹೂವುಳೆಗಳಿಗೆ ಮಾತ್ರ ಅರ್ಹವಾಗುವ "ಕೀವಲ ಮಾತಿನ ಮಂಟಪದ ಬಾ 


ಮಾತ್ರ ನಮ್ಮ ಮುಂದೆ ನಿಲ್ಲುವಂತಾಗಿದೆ. 
ಈ ಹಿನ್ನೆಲೆಯಲ್ಲಿ ವಿವಿಧ ಆಕರಗಳನ್ನು ಆದರಿಸಿ ಹ ಸಮಗ್ರ ಜೀವನ ಚರಿತ್ರೆಯನ್ನು "ಗಾಂಧಿ ಕಥನ' ಎಂಬ ಶೀರ್ಷಿಕೆಯಡಿ ಒಂದು ಮಧ್ಯಮ 
ಪ್ರಮಾಣದ ಪುಸ್ತಕವಾಗಿ ಬರೆಯುವ ಹ ಪ್ರಯತ್ನವನ್ನು ನಾನು ಮಾಡಿರುವೆ. ಇನ್ನೂ ಅಪೂರ್ಣವಾಗಿರುವ ಈ ಪುಸ್ತಕದ “ದ.ಆಫ್ರಿಕಾದಲ್ಲಿ ಗಾಂಧಿ' ಭಾಗದ 
ಎರಡು ಅಧ್ಯಾಯಗಳನ್ನು “ಹೊಸ ಮನುಷ್ಯ'ದ ಓದುಗರಿಗಾಗಿ ಇಲ್ಲಿ ನೀಡುತ್ತಿದ್ದೇನೆ. ಓದುಗರು ತಮ್ಮ ಅಭಿಪ್ರಾಯಗಳನ್ನು ಬರೆದು ತಿಳಿಸಬೇಕಾಗಿ ಕೋರುತ್ತೇನೆ -ಡಿಎಸೆನ್‌ 


ಸಣ೯ಭೇನ ಸೀತಿ: ಸಶ್ಯಗಳನ ಉನಯು 


ಫೀನಿಕ್ಸ್‌ನಲ್ಲಿ ತಮ್ಮ ಪರಿವಾರದೊಂದಿಗೆ ಕೆಲ ದಿನಗಳಿದ್ದು 


ಜೋಹಾನ್ಸ್‌ ಬರ್ಗ್‌ಗೆ ಬಂದ ಗಾಂಧಿ ವಿಶಾಲವಾಗಿದ್ದ "ಎಲ್ಲಾ' ಮಾದರಿಯ 
ಮನೆಯನ್ನು ಬದಲಾಯಿಸಿ ಯಾವುದೇ ವಿಶೇಷ ಸೌಕರ್ಯಗಳಿಲ್ಲದ ಒಂದು 
ಸಣ್ಣ ಮನೆಯನ್ನು ವಾಸ ಮತ್ತು ವಕೀಲ ಕಛೇರಿಗಾಗಿ ಬಾಡಿಗೆಗೆ ಹಿಡಿದರು. ಅದು 
ಬ್ರಹ್ಮಚರ್ಯ ವ್ರತದೊಂದಿಗೆ ಅಗತ್ಯವಾಗಿದ್ದ ಸ್ವ 
ಅನುಗುಣವಾಗಿತ್ತು ಅಲ್ಲಿಗೆ ತಮಗೆ ವಕೀಲಿ ಕೆಲಸದಲ್ಲಿ ನೆರವಾಗಲು ಪೋಲಾಕ್‌ 
ಮತ್ತು ಅವರ ಪತ್ನಿಯನ್ನು ಕರೆಸಿಕೊಂಡರು. ಪೊಲಾಕ್‌ರ ಪತ್ನಿ ಇದ್ದುದರಲ್ಲಿ ಆ 
ಮನೆಯನ್ನು ಸುಧಾರಿಸಲು, ಸಿ೦ಗರಿಸಲು ಯತ್ನಿಸಿದಾಗ ಅದು ಅಗತ್ಯವಿಲ್ಲವೆಂದು 
ತಡೆದರು. ಮನೆಗೆಲಸಗಳಿಗೆ ಅಥವಾ ವೃತ್ತಿ ಸಂಬ೦ಧಿಯಾದ ಕೆಲಸಗಳಿಗೆ ಯಾವುದೇ 
ಸೇವಕನ್ನು ನೇಮಿಸಿಕೊಳ್ಳಲು ಅವರು ನಿರಾಕರಿಸಿದರು. ಸಂಪೂರ್ಣ ಸ್ವಾವಲಂಬಿ 


ಸರಳ ಬದುಕಿನ ಮಾದರಿಗೆ ಸಜ್ಜಾದ ಅವರು, ಸರಳ ಜೀವನದ ಆದರ್ಶದ ಬಗ್ಗೆ 


ಅಷ್ಟೇನೂ ಒಲವಿಲ್ಲದಿದ್ದ ಪೊಲಾಕ್‌ ದಂಪತಿಗಳನ್ನೂ ಅದಕ್ಕೆ ಸಿದ್ದಪಡಿಸಿದರು. 
ವರ್ಣಭೇದ ನೀತಿಯ ಅಧಿಕೃತ ಪ್ರಕಟಣೆ 
ಪ್ರ ಮಧ್ಯೆ ಟ್ರಾನ್ಸ್ವಾಲ್‌ನ ಆಡಳಿತ ಭಾರತೀಯರೂ ಸೇರಿದಂತೆ ಆ 


ಪ್ರಾಂತ್ಯದಲ್ಲಿದ್ದ ಏಷಿಯನ್ನರನ್ನು ಬಿಳಿಯ ಪ್ರಜಾವರ್ಗದಿಂದ ಬೇರ್ಪಡಿಸಿ ಅವರನ್ನು 


ಸೀಮಿತ ಹಕ್ಕುಗಳುಳ್ಳ ಕಡಿಮೆ ದರ್ಜೆಯ ಪ್ರಜೆಗಳನ್ನಾಗಿ ವಿ೦ಗಡಿಸಲು ಹೊಸ 
ಕಾಯಿದೆಯೊಂದನ್ನು ರೂಪಿಸತೊಡಗಿತ್ತು. ಮುಂದೆ “ಕರಾಳ ಏಷಿಯಾಟಿಕ್‌ 
ಶಾಸನ'ವೆಂದೇ ಕುಪ್ರಸಿದ್ಧವಾದ ಈ ಕಾಯಿದೆ ಹೊಸದಾಗಿ ಯಾವ ಬಿಳಿಯೇತರನೂ 
ಟ್ರಾನ್ಸ್ವಾಲ್‌ ಪ್ರಾಂತ್ಯವನ್ನು ಪ್ರವೇಶಿಸದಂತೆ ತಡೆಯುವ ಅಧಿಕಾರವನ್ನೂ 
ಒಳಗೊಂಡಿತ್ತು, ಗಾಂಧಿ ಜುಲು ದಂಗೆಯ ಸಂಬಂಧದ ಶುಶ್ರೂಷಾ ದಳದ 
ಕೆಲಸಗಳ ಮೇಲಿದ್ದಾಗಲೇ ಅವರಿಗೆ ಸರ್ಕಾರದ ಈ ಪ್ರಯತ್ನದ ಸುದ್ದಿ ತಲುಪಿತ್ತು 
ಇದರ ಎರುದ್ಧ ಕಾರ್ಯಾಚರಣೆ ರೂಪಿಸಲು ಬೇಗನೆ ಜೋಹಾನ್ಸ್‌ ಬರ್ಗ್‌? 
ಬರಬೇಕೆಂಬ ಕರೆಯೂ ಕರೆ ಬಂದಿತ್ತು. ಈ ಉದ್ದೇಶಿತ ಶಾಸನದ ವಿಧಿಗಳು 
ಹೀಗಿದ್ದವು: ಟ್ರಾನ್ಸ್‌ ವಾಲ್‌ನಲ್ಲಿ ವಾಸಿಸುವ ಎಂಟು ವರ್ಷ ವಯಸ್ಸನ್ನು ಮೀರಿದ 
ಪ್ರತಿ ಭಾರತೀಯರೂ ಏಷಿಯಾಟಿಕ್‌ ನೋಂದಣಿ ಪುಸ್ತಕದಲ್ಲಿ ತಮ್ಮ ಸಕಲ 
ವಿವರಗಳನ್ನೂ, ಹೆಬ್ಬೆರಳೂ ಸೇರಿದಂತೆ ತಮ್ಮ ಬೆರಳಚ್ಚು ಮತ್ತು ಮೈಮೇಲಿನ 
ವಿಶಿಷ್ಟ ಗುರುತುಗಳ ವಿವರ ನೀಡಿ ನಿಗದಿತ ದಿನಾಂಕದೊಳಗಾಗಿ ನೋಂದಣಿ 
ಮಾಡಿಕೊಳ್ಳಬೇಕು. ರಹದಾರಿ ಪತ್ರಗಳೆಂದು ಕರೆಯಲಾಗುವ ಇಂತಹ ನೋಂದಣಿ 
ಪತ್ರಗಳನ್ನು ಭಾರತೀಯರು ಸದಾ ತಮ್ಮ ಜೊತೆಗೆ ಇರಿಸಿಕೊಂಡಿರಬೇಕು. 
ಪೋಲೀಸರು ಯಾವಾಗ ಕೇಳಿದರೂ-ಉದಾ: ಮನೆಗೆ ಬಂದು ಅಥವಾ ರಸ್ತೆಯ 
ಮೇಲೆ-ತೋರಿಸುವುದು ಅವರ ಕರ್ತವ್ಯವಾಗುತ್ತದೆ. ಹಾಗೆ ನೋಂದಣಿ 
ಮಾಡಿಸಿಕೊಳ್ಳದವರು ತಮ್ಮೆಲ್ಲ ಆಸ್ತಿಪಾಸ್ತಿಗಳನ್ನು ಬಿಟ್ಟು ಗಡೀಪಾರಾಗುವುದೂ 
ಸೇರಿದಂತೆ ಹಲವು ರೀತಿಯ ಕಾನೂನು ಕ್ರಮಕ್ಕೆ ಒಳಗಾಗುವರು.. 


ಜೊಹಾನ್ಸ್‌ಬರ್ಗ್‌ನ ತಮ್ಮ ಹೊಸ ಆಸ ಕಛೇರಿಗೆ ಬಂದ ಸರ್ಕಾರದ 


ಇಚ್ಛೆಯ ಬಡತನದ ವಕಕ್ಕೆ 


ರಾಜಪತ್ರದಲ್ಲಿ ಈ ಪ್ರಕಟಣೆಯನ್ನು ನೋಡಿ ಗಾಂಧಿ ಗಾಬರಿಯಾದರು. ಅದನ್ನು 
“ಇಂಡಿಯನ್‌ ಒಪಿನಿಯನ್‌'ಗಾಗಿ ಗುಜರಾತಿ ಭಾಷೆಗೆ ಅನುವಾದಿಸಿದರು. ಈ 
ಕರಡು ಮಸೂದೆ ಶಾಸನವಾದರೆ ಭಾರತೀಯರಾರೂ ಆ ನಾಡಿನಲ್ಲಿ ಕನಿಷ್ಟ 
ಘನತೆಯಿಂದ ಬಾಳಲಾಗದೆಂದೂ, ಅದು ಈ ಸಮುದಾಯದ ಎಏಳಿಗೆಗೆ 
ಕುಠಾರಪ್ರಾಯವಾಗಿದೆಯೆಂದೂ ಎಚ್ಚರಿಸಿದರು. ಅವರು ಕೂಡಲೇ ಭಾರತೀಯ 
ಮುಖಂಡರ ಒಂದು ಸಭೆ ಕರೆದರು. ಆ ಸಭೆಯಲ್ಲಿ ಗಾಂಧಿ ಸಭೆಗೆ ಕರಡು 
ಮಸೂದೆಯನ್ನು ಶಬ್ದಶಃ ವಿವರಿಸಿದರು. ಈ ಮಸೂದೆ ಶಾಸನವಾಗದಂತೆ 
ತಡೆಯದೇ ಹೋಗುವುದು ಟ್ರಾನ್‌ವಾಲ್‌ನಲ್ಲಿರುವ ಹತ್ತು-ಹದಿನೈದು ಸಾವಿರ 
ಭಾರತೀಯರ ಮಾತ್ರವಲ್ಲ, ಇಡೀ ದ. ಆಫ್ರಿಕಾದಲ್ಲಿನ ವಿಶಾಲ ಭಾರತೀಯ 
ಜನಸ್ತೋಮದ ಭವಿಷ್ಯ ಕರಾಳವಾಗುತ್ತದಲ್ಲದೆ ಭಾರತ ದೇಶದ ಘನತೆಗೆ ಭಾರಿ 
ಕುಂದುಂಟಾಗುತ್ತದೆ ಎಂದು ಅವರು ವಿಶ್ಲೇಷಿದರು. ಆದುದರಿಂದ ಈ ಮಸೂದೆಯನ್ನು 
ಎದುರಿಸಲು ಎಲ್ಲ ಕಷ್ಟಗಳನ್ನೂ ಸಹಿಸಲು ಸಿದ್ಧರಾಗಬೇಕೆಂದೂ, ಆಗ ದೇವರು 
ನಮ್ಮೊಡನೆ ಇರುವುದ್ದು ಖಂಡಿತವೆಂದೂ ಗಾಂಧಿ ಮುಖಂಡರನ್ನು ಹೋರಾಟಕ್ಕೆ 
ಪ್ರೇರೇಪಿಸಿದರು. ಈ ಸಲಿಬಂಧವಾಗಿ ಒಂದು ಸಾರ್ವಜನಿಕ ಸಭೆ ಕರೆದು ಹೋರಾಟಕ್ಕೆ 
ಅಗತ್ಯವಾದ ನಿರ್ಣಯಗಳನ್ನು ಅನುಮೋದಿಸಬೇಕೆಂದು ಈ ಸಭೆ ತೀರ್ಮಾನಿಸಿತು. 


ಹೋರಾಟಕ್ಕೆ ಆರಂಭ 


ಇಂತಹ ಸಾರ್ವಜನಿಕ ಸಭೆ ೧೯೦೬ರ ಸೆಪ್ಟಂಬರ್‌ ೧೧ರಂದು 
ಜೊಹಾನ್ಸ್‌ಬರ್ಗ್‌ನ ಯಹೂದ್ಯರ ರಂಗಮಂದಿರವಾದ ಎಂಪೈರ್‌ ಕಟ್ಟಡದಲ್ಲಿ 
ಏರ್ಪಾಡಾಯಿತು. ಇದೊಂದು ಐತಿಹಾಸಿಕ ಸಭೆಯಾಗಿದ್ದು, ಇಲ್ಲಿಯೇ ಮುಂದೆ 
ಜಗತ್ತಿಗೆ ಗಾಂಧಿಯವರ ಕೊಡುಗೆ ಎಂದು ಸುಪ ಪ್ರಸಿದ್ಧವಾದ " ಸತ್ಕಾಗಹ' 
ಪರಿಕಲ್ಪನೆಯ ಬೀಜ ಮೊಳೆತದ್ದು ಎಂದು ಹೇಳಬಹುದು. ಈ ಮ್‌ 
ಸಭೆಗೆ ಚಾನ್ಸ ಲ್‌ನ ವಿವಿಧೆಡೆಗಳಿಂದ ಬಂದ ಸುಮಾರು ಮೂರು ಸಾವಿರ ಜನ 
ಭವನದ ಬಹುಮಹಡಿಗಳ ತುಂಬ ಕಿಕ್ಕಿರಿದಿದ್ದರು. ಇವರಲ್ಲಿ ಶ್ರೀಮ೦ತ ವರ್ತಕರು, 
ಸಾಮಾನ್ಯ ವರ್ತಕರು, ಬೀದಿ ವ್ಯಾಪಾರಿಗಳು, ವಕೀಲರು, ಕರಾರು ಕೂಲಿಗಳು, 
ಮನೆಗೆಲಸದವರು, ಹೆ೦ಗಸರು, ಹಿ೦ದೂಗಳು, ಮುಸ್ಲಿಮರು, ಪಾರ್ಸಿಗಳು, ಉತ್ತರ 
ಭಾರತೀಯರು, ತಮಿಳರು, ತೆಲುಗರು ಹೀಗೆ ಭಾರತೀಯ ಸಮುದಾಯದ ಸರ್ವ 
ಸ ಜನರೂ ಅಲ್ಲಿ ನೆರೆದಿದ್ದರು. ಗಾಂಧಿಯವರ ಮಾತುಗಳಲ್ಲೇ ಹೇಳುವುದಾದರೆ, 
'ಪ್ರತಿಯೊಬ್ಬರ ಮುಖದಲ್ಲಿಯೂ ಏನೋ ಮಹತ್ಕಾರ್ಯ ನಡೆಯುತ್ತದೆ ಅಥವಾ 
ಮಹಾ ಘಟನೆ ಸಂಭವಿಸುತ್ತದೆ ಎ೦ಬ ನಿರೀಕ್ಷೆ ಎದ್ದು ಕಾಣುತ್ತಿತ್ತು? 


ಟ್ರಾನ್ಸ್‌ವಾಲ್‌ ಬ್ರಿಟಿಷ್‌ ಭಾರತೀಯರ ಸಂಘದ ಅಧ್ಯಕ್ಷರಾದ ಸೇಠ್‌ ಅಬ್ದುಲ್‌ 
ಗನಿಯವರ ಅಧ್ಯಕ್ಷತೆ ವಹಿಸಿದ್ದ ಆ ಬ )ಿಹತ್‌ ಸಭೆಯಲ್ಲಿ ಗಾಂಧಿ ತಾವು ಸಿದಪಡಿಸಿದ 
ನಾಲ್ಕು ನಿರ್ಣಯಗಳನ್ನು. ಓದಿದರು. ಅದರಲ್ಲಿ ಮುಖ್ಯ ವಾದುದೆಂದರೆ. 
ಪ್ರತಿರೋಧದ ಸರ್ವ ಪ್ರಯತ ಗಳ ಹೊರತಾಗಿಯೂ : ಮಸೂದೆಯು ಶಾಸನವಾಗಿ 
ಮಾರ್ಪಟ್ಟರೆ ಅದಕ್ಕೆ ತಲೆಬಾಗದೆ, ಅದರ ವಿರುದದ ಹೋರಾಟದಲ್ಲಿ ಎಂತಹ 

[ಕಾ 

ಕಷ್ಟ ಅಥವಾ ಶಿಕ್ಷೆ ಬದಗಿದರೂ ಅದನ್ನು ಅನುಭವಿಸಲು ಸಿದ್ಧವೆಂಬ ನಾ ೨ಲ್ಮನೆಯ 
ನಿರ್ಣಯ. ಸಭೆಯ ಕಾರ್ಯಕಲಾಪಗಳು ಪಧಾನವಾಗಿ ಹಿಂದೂಸಾ ನಿ "ಮತು 


ಹೊಸ ಹುಸುಷ್ಯ / ಅಕ್ಟೋಬರ್‌/ ೨೧೧೫ 


ಗುಜರಾತಿಗಳಲ್ಲಿ ನಡೆದುವಾದರೂ, ಮುಖ್ಯ ಅಂಶಗಳನ್ನು ತಮಿಳು ಮತ್ತು 
ತೆಲುಗು ಭಾಷೆಗಳಲ್ಲೂ ತರ್ಜುಮೆ ಮಾಡಿ ಹೇಳಲಾಯಿತು. ಡೆ ತಂತಮ 


ಭಾಷೆಗಳಲ್ಲಿ ನಿರ್ಣಯಗಳನ್ನು ಸಮರ್ಥಿಸಿ ಮಾತನಾಡಿದರು. ಅವೆಲ್ಲವನ್ನೂ 


ತಾಳ್ಮೆಯಿಂದ ಕುಳಿತು ಕೇಳಿದ ಸಚಿ ಕೊನೆಯಲ್ಲಿ ಚಪ್ಪಾಳೆ ತಟ್ಟಿ ಅವನ್ನು ಸ ಸ್ವಾಗತಿಸಿತು. 
ಈ ಮಧ್ಯೆ ಸೇಠ್‌ ಹಾಜಿ ಹಬೀಬ್‌ ಎಂಬ ಹಳೆಯ ಹಿರಿಯ 11100 
ಎದ್ದು ನಿಂತು ಮ ನಿರ್ಣಯಗಳನ್ನು ಚಪ್ಪಾಳೆ ತಟ್ಟಿ ಸ ಸ್ವಾಗತಿಸದೆ ಮತಕ್ಕೆ ಹಾಕಿ 
ಅನುಮೋದಿಸಬೇಕೆಂದೂ, ಇದಕ್ಕೆ ನಾವಲ್ಲ ದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು, 
ಶಾಸನಕ್ಕೆ ತಲೆಬಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಬೇಕೆಂದೂ ಕರೆಕೊಟ್ಟರು. 


ಹೊಸ ಅರಿವಿನ ಮಿಂಚು : ಸತ್ಯಾಗ್ರಹದ ಆವಿರ್ಭಾವ 


ಹಬೀಬರ ಈ ಮಾತುಗಳನ್ನು ಕೇಳಿ ಇದ್ದಕ್ಕಿದ್ದಂತೆ ಗಾಂಧಿಗೆ ಧಿಗ್ಗನೆ 
ಹೊಸ ಅರಿವಿನ ಮಿಂಚೊಂದು ಕಣ್ಮುಂದೆ ಹ ಹೋದಂತಾಯಿತು. 
ಹೃದಯದಲ್ಲಿ ಹೊಸ ಬಾಗಿಲು ತೆರೆದಂತಾಯಿತು. ಅವರ ಕಣ್ಣುಗಳು ಹೊಸ 
೬ ಹೊಳೆದವು. ದೇವರನ್ನೇ ಲೌಕಿಕ ನೆಲೆಯಲ್ಲಿ ಪರೀಕ್ಷೆಗೊಡ್ಡಿ ತಮ್ಮ 
ಸತ್ವ ಪರೀಕ್ಷೆ ಮಾಡಿಕೊಳ್ಳುವ, ಅಸತ್ಯವನ್ನು ಹಿಂಸೆಯನ್ನು ನಿರ್ವಹಿಸುವ 
NT ಪ್ರತಿರೋಧ ಮಾರ್ಗದ ಹೊಳಹು ಸ ಹ ಕ್ಷಣದಲ್ಲಿ 
ದೊರಕಿದಂತಾಯಿತು. ತಕ್ಷಣವೇ ಅವರು ತಮ್ಮ ಮನಸ್ಸಿನಲ್ಲಿ ಮೂಡಿದ ಈ 
ಅಲಿಪ್ತ ಪ್ರತಿರೋಧದ ವನ್ನು ಸಭೆಗೆ ಹೀಗೆ ವಿವರಿಸಿದರು : 


“ಹಿ೦ದೂ ಮತ್ತು ಅಸ್ಲಾಂಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ 
ಕರೆಯುತ್ತಿದ್ದರೂ ನಾವೆಲ್ಲರೂ ನಂಬಿರುವುದು ಒಬ್ಬನೇ ದೇವರನ್ನು. ಆ 
ದೇವರ ಹೆಸರಿನಲ್ಲಿ ಅಥವಾ ಆತನ ಸಾಕ್ಲಿಯಲ್ಲಿ ಆಶ್ವಾಸನೆ 
ಕೊಡುವುದೆಂದರೆ ಅತೌಅ ಪ್ರತಿಜ್ಞೆ ಮಾಡುವುದೆಂದರೆ ಹುಡುಗಾಟವಲ್ಲ. 
ಪ್ರಮಾಣ ಮಾಡಿ ಅದನ್ನು ಮುರಿದರೆ ದೇವರ ಮತ್ತು ಮಾನವ ಧರ್ಮದ 
ಹೆಸರಿನಲ್ಲಿ ಅಪರಾಧ ಮಾಡಿದಂತಾಗುತ್ತದೆ. ಮನಃಪೂರ್ವಕವಾಗಿ ಅರಿತು 
ಪ್ರಮಾಣ ಮಾಡಿದ ನಂತರ ಭಾಷೆಗೆ ತಪ್ಪುವ ಮನುಷ್ಯ ತನ್ನ 
ಮಾನವತ್ವವನ್ನೇ ಕಳೆದುಕೊಳ್ಳುತ್ತಾನೆ ಎಂದು ನಾನು ಭಾವಿಸಿದ್ದೇನೆ..... 
ಆದ್ದರಿಂದ ಇಲ್ಲಿ ಇರುವವರು ಯಾರೂ ಪ್ರಮಾಣವನ್ನು ತೆಗೆದುಕೊಂಡಾಗ 
ಏನು ಮಾಡುತ್ತಿದ್ದೀನೆಂಬುದು ಗೊತ್ತಾಗಲಿಲ್ಲವೆಂದು ತಪ್ಪಿಸಿಕೊಳ್ಳುವ 
ಸಂಭವ ಇರದಂತೆ ನೋಡಿಕೊಳ್ಳಿ. ಹೊರಗಿನವರ ಮೇಲೆ ಘನ 
ಪರಿಣಾಮವುಂಟು ಮಾಡಲೆಂದು ಈ ಪ್ರಮಾಣ ಮಾಡಬಾರದು... 
ಪ್ರತಿಯೊಬ್ಬರೂ ತಮ್ಮ ಹೃದಯವನ್ನು ಶೋಧಿಸಿ ಬರುವ ಎಲ್ಲ ಸಾಧ್ಯ 
ಕಷ್ಟನಷ್ಟಗಳನ್ನು- -ಕೊಣೆಗೆ ಪ್ರಾಣ ತ್ಯಾಗವನ್ನೂ-ಎದುರಿಸಲು ಸಾಕಾದಷ್ಟು 
ಶಕ್ತಿ ಇದೆ ಎಂದು ಅಂತರಾತ್ಮ ಹೇಳಿದರೆ ಮಾತ್ರ ಪ್ರಮಾಣ 
ತೆಗೆದುಕೊಳ್ಳಬೇಕು ಮತ್ತು ಆಗ ಮಾತ್ರ ಪ್ರಮಾಣ 
ಪಲದಾಂತುಕವಾಗುವುದು... ನಿವುಗೆ ಅಗತ್ಯ 
ಮನೋಧೈರ್ಯವಿಲ್ಲದಿದ್ದರೆ , ಸಂಪೂರ್ಣವಾಗಿ ನಿಮ್ಮ ನ್ನು 
ಸಮೂಹದಿಂದ ಪ್ರತ್ಯೇಕಿಸಿದಾಗಲೂ ದೃಢಮನಸ್ಸಿನಿಂದ ನಿಲ್ಲಲು ನಮಗೆ 
ಸಾಧ್ಯವಾಗದೆಂದು ತೋರಿದರೆ, ಈ ಪ್ರತಿಜ್ಞೆಯನ್ನು ತೆಸೆದುಕೊಳ್ಳಬಾರದೆಂದಷ್ಟೇ 
ಅಲ್ಲ, ಈ ನಿರ್ಣಯದ ಬಗ್ಗೆ ಸಭೆ ಅಂತಿವವಾಗಿ ತೀರ್ಮಾನಿಸುವ ಮೊದಲು 
ನೀವು ನಿರ್ಣಯವನ್ನು ವಿರೋಧಿಸ ಬೇಕು ಮತ್ತು ಇದರ ಅಂಗೀಕಾರಕ್ಕೆ 
ಸಮ್ಮತಿ ಬಾ ಅತರರ ಪ್ರಭಾವ ಅಥವಾ ಒತ್ತಾಯದಿಂದ 
ಪ್ರಮಾಣಕ್ಕೆ ಸಿದ್ಧರಾಗದೆ, ಮುಂದೆ ಇತರರ ಪ್ರತಿಜ್ಜಾ 2್ಲಭಂಗದಿಂದ ಕಿಂಚಿತ್ತೂ 
ವಿಚಲಿತರಾಗದೆ, ಕೊನೆಗೆ ಒಬ್ಬನೇ ತಿ "ಪ್ರತಿಜ್ಞೆ ಪಾಲಿಸುವಷ್ಟು 
ಈ ಕರಾಳ ಶಾಸನದ ಕೆಡುಕಿನ ಆಳವನ್ನು ಮನಗಂಡವರು ಯಾತ್ರ 
ಪ್ರತಿಜ್ಞೆ ಸ್ವೀಕರಿಸಬೇಕು. ನನ್ನ ಮಟ್ಟಿಗೆ ಹೇಳುವುದಾದರೆ, ಎಲ್ಲರೂ ಪ್ರತಿಜ್ಞೆ 
ತಪ್ಪಿ ನಾನೊಬ್ಬನೇ ಉಳಿದರೂ ನಾನು ಒಂಟಿಯಾಗಿಯೇ ಪ್ರತಿಜ್ಞೆಯನ್ನು 
ಪಾಲಿಸಲು ಬದ್ಧನಿರುತ್ತೇನೆ ಎಂದು ಈ ಸಭೆಗೆ- ಗರ್ವದಿಂದಲ್ಲ- 
ವಿನಯದಿಂದ ತಿಳಿಸಲು ಇಚ್ಛಿಸುವ. 

ಗಾಂಧಿಯ ಮಾತುಗಳನ್ನು ಸಭೆ ನಿಶ್ಯಬ್ದವಾಗಿ ಆಲಿಸಿತು. ಇತರ ಸಮುದಾಯ 
ನಾಯಕರೂ ಗಾಂಧಿಯ ಮಾತುಗಳ ಹಿನ್ನೆಲೆಯಲ್ಲಿ ಈ ಸಭೆಯ ನಿರ್ಣಯದ 
ಮಹತ್ವದ ಬಗ್ಗೆ ಮಾತನಾಡಿದರು. ಅಧ್ಯಕ್ಷರು. ಎದ್ದು ನಿಂತು ಮತ್ತೊಮ್ಮೆ ಪ್ರತಿಜ್ಞೆಯ 
ಪರಿಣಾಮಗಳನ್ನು ವಿಷದೀಕರಿಸಿ ನಿರ್ಣಯಕ್ಕೆ ಅನುಮೋದನೆ ಕೆದರು. ಇಡೀ 
ಸಭೆ ಎದ್ದು ನಿಂತು ಕೈಗಳನ್ನತ್ತಿ ದೇವರ ಸಾಕ್ಷಿಯಲ್ಲಿ, ಈ ಶಾಸನ ಜಾರಿಗೆ ಬಂದರೆ 
ಅದಕ್ಕೆ ತಳಬಾಗುವುದಿಲ್ಲವೆಂದು ಪ್ರ ಪಮಾಣ ಸ್ವೀಕರಿಸಿದರು. ಸಭೆ ಮುಕ್ತಾಯವಾಯಿತು. 


೧೧ 


ಆಶ್ಚರ್ಯವೆಂದರೆ ಮಾರನೆಯ ದಿನವೇ ಈ ಸಭೆ ನಡೆದ ಎಂಪೈರ್‌ 
ಕಟ್ಟಡ ಬೆಂಕಿ ಅನಾಹುತಕ್ಕೆ ಸಿಕ್ಕಿ ಇಡಿಯಾಗಿ ಭಸ್ಮವಾಗಿ ಹೋಯಿತು! ಜನ ಇದು 
ಒಳ್ಳೆಯ ಶಕುನವೆಂದೂ, ಈ ಕಟ್ಟಡದಂತೆಯೇ ಸರ್ಕಾರದ ಕುಶಾಸನವೂ ಜನರ 
ಪ್ರತಿರೋಧದೆದುರು ಉರಿದು ಭಸ್ಮವಾಗುವುದೆ೦ದೂ ಜನ ಮಾತಾಡಿಕೊಂಡರು. 


kkk kkk kk 


ಫೋಶಕೋಸ BIS; ಮಗನಿಗೆ ಸಾರ್ಗಸರ್ಶನ 


ಹಿ೦ದಿನ ಸೆರೆಮನೆ ವಾಸಗಳಂತೆಯೇ ಗಾಂಧಿ ಇಲ್ಲಿ ಬಿಡುವಿನ ಕಾಲವನ್ನು 
ಸ್ವಕಗಳ ಅಧ್ಯಯನಕ್ಕಾಗಿ ಬಳಸಿದರು. ಗುಜರಾತಿ, ಹಿ೦ದಿ, ಇಂಗ್ಲಿಷ್‌ 
ಪುಸ್ತಕಗಳಲ್ಲದೆ ಸಣ್ಣ ತಮಿಳು ಪುಸ್ತಕಗಳನ್ನೂ ಅವರು ಓದಿದರು. ಸೆರೆಮನೆಯಲ್ಲಿ 
ತಮ್ಮನ್ನು ರಕ್ಷಿಸಿದ್ದು ಪುಸ್ತಕಗಳೇ ಎನ್ನುವ ಗಾಂಧಿ ತಮ್ಮ ಹೋರಾಟದಲ್ಲಿ ಯಾವುದೇ 
ಅಪನಂಬಿಕೆ ಇಲ್ಲದೆ ನಿರಂತರ ಬೆಂಬಲ ನೀಡಿದ ತಮಿಳು ಸಮುದಾಯದ 
ಬಗೆಗಿನ ವಿಶೇಷ ಪ್ರೀತಿಯ ದ್ಯೋತಕವಾಗಿ ತಾವು ತಮಿಳು ಪುಸ್ತಕಗಳನ್ನು 
ವಿಶೇಷ ಆಸ್ಥೆಯಿಂದ ಒದಿದ್ದಾಗಿ ಹೇಳುತ್ತಾರೆ. ಅವರು ಉಪನಿಷತ್ತುಗಳು, 
ಪತಂಜಲಿಯ ಯೋಗ ದರ್ಶನ, ಮನುಸ್ಮತಿಗಳಲ್ಲದೆ ಕಾರ್ಲೈಲ್‌, ಮಜಿನಿ, 
ಸ್ಪೀವನ್ಸನ್‌, ರಸ್ಕಿನ್‌, ಥೋರೋ, ಟಾಲ್‌ಟಾಯ್‌ರ ಸಾಹಿತ್ಯವನ್ನೂ ಓದಿದರು. 


ಈ ಸೆರೆಮನೆಯ ಒಂಟಿ ಕೋಣೆಯಲ್ಲಿ ಅವರು ವಿಶೇಷ 
ತಾದಾತ್ಮ್ಯದೊಂದಿಗೆ ಓದಿದ ಸಾಹಿತ್ಯವೆಂದರೆ ಅಮೆರಿಕಾದ ಬಹುಪ್ರತಿಭೆಗಳ 
ಲೇಖಕ ಹೆನ್ರಿ ಡೇವಿಡ್‌ ಥೋರೋನದು. ಥೋರೋನಂತೆಯೇ 
ಸೆರೆಮನೆವಾಸವನ್ನು ಆದರ್ಶೀಕರಿಸುವ ಗಾಂಧಿ, ದಂಡ ಪಾವತಿ ಮಾಡಿ 
ಸೆರೆಮನೆವಾಸವನ್ನು ತಪ್ಪಿಸಿಕೊಳ್ಳುವವರು ಹೇಡಿಗಳು ಎನ್ನುತ್ತಾರೆ. ಹೊರ ಬದುಕಿನಲ್ಲಿ 
ಹಲವರ ಮಾತುಗಳನ್ನು ಕೇಳಬೇಕಾಗಿದ್ದರೆ ಇಲ್ಲಿ ಒಬ್ಬ ಮೇಲ್ವಿಚಾರಕನ ಮಾತನ್ನಷೇ 
ಕೇಳಿ ನಡೆದರೆ ಸಾಕು, ಆಹಾರದ, ಸೂರಿನ ಚಿಂತೆಯಿಲ್ಲದೆ ದೇಶ, ಜನತೆಯ 
ಸೇವೆಯನ್ನು ಬದ್ಧತೆಯಿಂದ ಮಾಡಬಹುದು. ಇಲ್ಲಿ ದೇಹವನು ಸುಸ್ಥಿತಿಯಲ್ಲಿ 
ಜನ ದುಡಿಮಗೆ ಅವಕಾಶವಿದೆ, ದುಶ್ಚಟಗಳಿಂದ 2.1. 
ನಿರ್ಬಂಧಿವಿದೆ, ಪ್ರಾರ್ಥನೆ-ಅಧ್ಯಯನಗಳಿಗೆ ಸಾಕಷ್ಟು ಬಿಡುವು ಸಿಗುತ್ತದೆ, ಉಚಿತ 
ವೈದ್ಯಕೀಯ ನೆರವಿದೆ ಎಂದು. ಸೆರೆಮನೆಯ ಜೀವನದ ಪ್ರಯೋಜನಗಳನ್ನು 
ಅವರು ಪಟ್ಟಿ ಮಾಡುತ್ತಾರೆ. ಅಕಸ್ಮಾತ್‌ ಕೆಟ್ಟದಾಗಿ ನಡೆಸಿಕೊಳ್ಳುವ ಮೇಲ್ವಿಚಾರಕ 
ಸಿಕ್ಕರೆ ತಾಳ್ಮೆಯ, ಮನೋನಿಗ್ರಹದ ಪಾಠಗಳನ್ನು ಇಲ್ಲಿ ಕಲಿಯಬಹುದಾಗಿದೆ 
ಎನ್ನುತ್ತಾರೆ. ಸೆರೆಮನೆ ವಾಸದ ನೆನಪುಗಳ ದಾಖಲೆಯಲ್ಲಿ ಅದರ ಗುಣಗಾನವನ್ನು 
ಅವರು ಮುಗಿಸುವುದು, "ನಾಗರಿಕ ಅವಿಧೇಯತೆ' ಅಥವಾ ಸವಿನಯ ಕಾನೂನು 
ಭಂಗ ಎಂದು ಅನುವಾದಿಸಬಹುದಾದ ಥೋರೋನ "ಸಿವಿಲ್‌ ಡಿಸೊಬಿಡಿಯನ್ಸ್‌' 
ಎ೦ಬ ಪ್ರಬ೦ಧವೊ೦ದರ ಈ ಮಾತುಗಳೊಂದಿಗೆ : "ಊರಜನರು ನನ್ನ ಮತ್ತು 
ಅವರ ನಡುವೆ ಇರುವ ದಪ್ಪನೆಯ ಕಲ್ಲು ಗಾರೆಗಳ ಗೋಡೆಯನ್ನು ದಾಟಿ 
ಬ೦ದರೂ ನನ್ನಷ್ಟು ಸ್ವತಂತ್ರರಾಗಿರಲು ಇನ್ನೂ ದೊಡ್ಡ ಕಲ್ಲುಗೋಡೆಯನ್ನು 
ಒಡೆದು ಮತ್ತು ದಾಟಿ ಬರಬೇಕಾಗುತ್ತದೆ”. 

ಚುನಾವಣಾ ತೆರಿಗೆಯನ್ನು ಪಾವತಿಸ ದೆ ಸರ್ಕಾರಕ್ಕೆ ಅವಿಧೇಯತೆ ತೋರಿ 
ಸೆರೆಮನೆ ಸೇರಿದ್ದ ಥೋರೋ(೧೮೧೭-೧೮೬೨) ಇಲ್ಲಿ ಹೇಳುವುದು. ಅನ್ಯಾಯದ 
ಎರುದ್ಧ ಹೋರಾಟ ನಡೆಸಲು ಮಾನವತೆಯನ್ನು ಕುರಿತು ಬೇಕಾದ ಜಾ 
ಅರಿವನ್ನು ಗಳಿಸಲು ಅಡ್ಡಿಯಾಗಿರುವ ಅಜ್ಞಾನದ ಗೋಡೆಯ ಬಗ್ಗೆ. ಧಾರ್ಮಿಕ 
ಸಂಸ್ಥೆಗಳ. ಗುಲಾಮಗಿರಿಯಿಂದ ಹಿಡಿದು ಸರ್ಕಾರದ ಗುಲಾಮಗಿರಿಯವರೆಗಿನ 
ಮನುಷ್ಯ ಚೇತನವನ್ನು ಬಗ್ಗು ಬಡಿಯುವ, ಭ್ರಷ್ಟಗೊಳಿಸುವ ಎಲ್ಲ ರೀತಿಯ 
ನೀತಿ-ನಿಯಮ, ನಂಬಿಕೆ-ರಿವಾಜು ಕಾನೂನುಗಳನ್ನು ವಿರೋಧಿಸುತ್ತಿದ್ದ ಥೋರೋ 
ಸೆರೆಮನೆಯೊಂದೇ ನ್ಯಾಯವಂತರ ನಿಜ ನಿವಾಸ ಎಂದು ಪ್ರತಿಪಾದಿಸಿದ 
ಸಂಪೂರ್ಣ ಬಂಡಾಯಗಾರ. ಕವಿಯೂ, ಅನುಭಾವಿಯೂ, ತತ್ನಜ್ಞಾನಿಯೂ, 
ಪ್ರಬಂಧಕಾರನೂ ಆಗಿದ್ದ ಈತ ಬಹುಸಂಖ್ಯಾತರ ಅಭಿಪ್ರಾಯದ ಆಧಾರದ 
ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಪ್ರಜಾಸತ್ವಾತ್ಮಕವೆ೦ದು ಹೇಳಲಾಗುವ 
ಎಧಾನವನ್ನು ಸತ್ಯವನ್ನು ಸಂಖ್ಯಾಬಲದ ಮೂಲಕ ಅಳೆಯುವ ಅಜ್ಞಾನ ಎಂದು 
ಟೀಕಿಸುತ್ತಾನೆ. "ಏಕೆ ಯಾವಾಗಲೂ ಕ್ರಿಸ್ತನನ್ನು ಶಿಲುಬೇಗೇರಿಸುತ್ತೀರಿ?' ಎಂದು 
ಕೇಳುವ ಅವನು ಸಮೂಹ ಸನ್ನಿಯನ್ನು ಅಧಾರ್ಮಿಕ ಎಂದು ಗುರುತಿಸಿದ್ದ. 
ಮನುಷ್ಯರು ಸರ್ಕಾರವನ್ನು ಮಾಡಿಕೊಂಡಿದ್ದಾರೆಯೇ ಹೊರತು ಸರ್ಕಾರ 
ಮನುಷ್ಯರನ್ನು ಮಾಡಿಲ್ಲ ಎಂದು ಎಚ್ಚರಿಸುತ್ತಿದ್ದ ಥೋರೋ, ಸರ್ಕಾರದ 
ಅನ್ಯಾಯಗಳನ್ನು ವಿರೋಧಿಸುವ ಏಕೈಕ ಮಾರ್ಗವೆಂದರೆ ತೆರಿಗೆಯನ್ನು 


ಹೊಸ ಸುಸುಸ್ಯ / ಅಕ್ಟೋಬರ್‌ / 900೮ 


ಪಾವತಿಸದಿರುವುದು ಎನ್ನುತ್ತಿದ್ದ, ವಾಲ್ಲೆನ್‌ ಎಂಬ ಸರೋವರದ ಪಕ್ಕ ಒಂದು 
ಪುಟ್ಟ ಕುಟೀರ ಕಟಿಕೊಂಡು "ನಿಸರ್ಗದ ಅವಿಭಾಜ್ಯ ಗಟ 3 ಸಹಜ 
ಬದುಕಿನ ಪ್ರಯೋ ಗವನ್ನು ನಡೆಸಿದ್ದ ಥೋರೋ ಆಧುನಿಕತೆಯ ಹೆಸರಿನಲ್ಲಿ 
ಚಾಲ್ತಿಗೆ ಬಂದ "ಪ್ರಗತಿ' ಕ "ಅಭಿವ್ಪ ೈದ್ಧಿ' ಎ೦ಬ ಪರಿಕಲ್ಪನೆಯನ್ನು ಅದು 
ಮನುಷ್ಯನನ್ನು ನಿಸರ್ಗದಿಂದ ದೂರ ಒಯ್ದು ಸ್ವರ್ಯವಿನಾಶಕನ್ನಾಗಿ ಮಾಡುತ್ತದೆ 
ಎಂದು ನಂಬಿದ್ದ. ಈ ಸಂಬಂಧ ಅವನು ಬರೆದ ಲೇಖನಗಳ ಸಂಗಹ “ವಾಲ್ಡನ್‌” 
ಅದು ಥೋರೋನ ವ್ಯಕ್ತಿತ್ತದ ವಿಶಿಷ್ಟ ಗುರುತಾಗಿದ್ದ ಪೂರ್ಣ ಮನುಷ್ಯತ್ವ ಎ೦ದರೆ 
ನುಡಿ-ನಡೆಗಳ ಐಕ್ಯತೆ ಎಂಬುದನ್ನು ಸಾರುವ ಜೀವಂತ ಕೃತಿಯಾಗಿತ್ತು. 


ಗಾಂಧಿ ಥೋರೋನ ವಿಚಾರಗಳಲ್ಲಿ ತಮ್ಮ ಸತ್ಯಾಗಹ ಕಲ್ಪನೆಗೆ 
ಸಮರ್ಥನೆಯನ್ನು ಕಂಡುಕೊಂಡರು. ತಾವು ಥೋರೋನ ವಿಚಾರಗಳಿಂದ ತಮ್ಮ 
ಹೋರಾಟಕ್ಕೆ ಹೆಚ್ಚಿನ ಅರಿವಿನ ಬಲ ಗಳಿಸಿದ್ದಾಗಿ ಗಾಂಧಿ ಹೇಳುತ್ತಾರೆ. ಆದರೆ 
ಕೆಲವರು ಸತ್ಯಾಗ್ರಹ ಕಲ್ಪನೆಯನ್ನು ತಾವು ಆತನಿಂದ ಪಡೆಎದುಕೊಂಡಿದ್ದಾಗಿ 
ಹೇಳುವುದನ್ನು ಇವರು “ನಿರಾಕರಿಸುತ್ತಾರೆ. ಥೋರೋನನ್ನು ಓದಿದ್ದು ತಾವು 
ಸತ್ತಾಗಹವನ್ನು ಆರಂಭಿಸಿದ ಬಹು ದಿನಗಳ ನಂತರ ಎನ್ನುತ್ತಾರೆ. ಥೋರೋ 
ತನ್ನ ವಿಚಾರಗಳ ಬೇರುಗಳನ್ನು ಹೊಂದಿದ್ದುದು ಆತ ಓದಿದ್ದ ಉಪನಿಷತ್ತುಗಳು, 
ಗೀತೆ ಇತ್ಕಾದಿ ಭಾರತದ ಪ್ರಾಚೀನ ಗ್ರಂಥಗಳಲ್ಲೇ ಎಂಬುದು ಇಲ್ಲಿ ಗಮನಾರ್ಹ. 


ಜನಿವಾರ ಬೇಡ! 


ಗಾಂಧಿ ಈ ಸೆರೆಮನೆವಾಸದಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮುಖ್ಯ 
ಸಂಗತಿ ಎಂದರೆ ಅವರು ಸೆರೆಮನೆಯ ನಿಯಮದ ಪ್ರಕಾರ ಬರೆಯಬಹುದಾಗಿದ್ದ 


ತಿಂಗಳಿಗೊಂದು ಬರೆದ ಪತ್ರಗಳಲ್ಲಿನ ಅವರ ವಿಚಾರಗಳ ವೈಶಿಷ್ಟ್ಯ. ಮಾರ್ಚ್‌ 
ಕೊನೆಯ ವಾರದಲ್ಲಿ ಬರೆದ ಒಂದು ಪತ್ರದಲ್ಲಿ ಅವರು ಕಸ್ತೂರಬಾ ಅವರ 


ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾ, "ಆಕೆ ಮತ್ತು ನೀವೆಲ್ಲರೂ ಪ್ರತಿದಿನ ಬೆಳಿಗ್ಗೆ 


ಹಾಲಿನೊಂದಿಗೆ ಸಬ್ಬಕ್ಕಿ ತೆಗೆದುಕೊಳ್ಳುವುದನ್ನು ಮುಂದುವರೆಸಬೇಕು' ಸೂಚಿಸಿದ್ದರು. 
ಜೊತೆಗೇ, ಫೀನಿಕ್ಸ್‌ನ ತಮ್ಮ ಮನೆಗೆ ಬಂದು ಮಣಿಲಾಲನಿಗೆ ಜನಿವಾರ 
ಹಾಕಿಕೊಳ್ಳಲು ಆಗ್ರಹಿಸಿದ್ದ ಹಿಂದೂ ಆರ್ಯಸಮಾಜದ ಶಂಕರಾನಂದ ಸ್ವಾಮಿಯ 
ಮಾತನ್ನು ಕೇಳಬಾರದೆಂದು ಆಗ್ರಹಿಸಿದ್ದರು. 
ಆರ್ಯಸಮಾಜದ ಈ ಸ್ವಾಮಿ ದ.ಆಫ್ರಿಕಾದ ಹಿಂದೂ ಭಾರತೀಯರ ಮನೆಗಳಿಗೆ 


ಹೋಗಿ ಹಿಂದೂ ಕರ್ಮಾಚರಣೆಗಳನ್ನು ಮಾಡಿಸುತ್ತಾ ಗಾಂಧಿ ಪ್ರಚುರಪಡಿಸುತ್ತಿದ್ದ 


ಉದಾರವಾದಿ ಹಿಂದೂ ಧರ್ಮದ ತತ್ವಗಳನ್ನು ಖಂಡಿಸುತ್ತಿದ್ದ. ಈ 
ಕಾರಣದಿಂದಾಗಿ ಆತ ಆಡಳಿತಪರ ಬಿಳಿಯರ ಸಾಮಾಜಿಕ ವಲಯಗಳಲ್ಲಿ ಬಹು 


ಪ್ರಿಯ ವ್ಯಕ್ತಿಯಾಗಿದ್ದ. ಈ ಸಂಬಂಧವಾಗಿ ಗಾಂಧಿ, "ಈಗಾಗಲೇ ಶೂದ್ರರು ಮತ್ತು 
ಇತರರ ನಡುವೆ ಸಾಕಷ್ಟು ಹುಸಿ ವಿಭಜನೆಗಳಿದ್ದು, ಈ ದಾರವು ಅವನ್ನು ಇನ್ನಷ್ಟು 


ಹೆಚ್ಚಿಸಿ ತೊಂದರೆ ಉಂಟುಮಾಡುತ್ತದೆ” ಎಂದು ಮಗನಿಗೆ ಎಚ್ಚರಿಸಿದ್ದರು. ಈ 


ಶಂಕರಾನಂದ ಸ್ವಾಮಿ ದ. ಆಫ್ರಿಕಾದಲ್ಲಿ ನಡೆಸುತ್ತಿದ್ದ ಧರ್ಮ ಪ್ರಚಾರ ಕಾರ್ಯಕ್ರಮವನ್ನು 


ಆರಂಭದಲ್ಲೇ ಗಮನಿಸಿದ್ದ ಗಾಂಧಿ, ಸೋದರ ಸಂಬಂಧಿ ಮಗನಲಾಲ್‌ಗೆ ಬರೆದ 
ಪತ್ರವೊಂದರಲ್ಲಿ "ಈ ಸ್ವಾಮಿಯ ವಿಚಾರಗಳ ಬಗ್ಗೆ ನನ್ನ ಗೌರವಪೂರ್ವಕ 


ಭಿನ್ನಭಿಪ್ರಾಯವಿದೆ. ಇಂತಹ ವಿಷಾದನೀಯ ಬೆಳವಣಿಗೆಗಳಿಂದಾಗಿಯೇ ತಮ್ಮ 


ಗೆಳೆಯ-ಮಾರ್ಗದರ್ಶಿ ಕವಿ ರಾಯ್‌ಚಂದ್‌, ಆಧುನಿಕ ಕಾಲದಲ್ಲಿ ಧರ್ಮ 
ಬೋಧಕರ ಬಗ್ಗೆ ಎಚ್ಚರದಿಂದರಬೇಕೆಂದು ಹೇಳುತ್ತಿದ್ದುದು” ಎಂದು ಬರೆದಿದ್ದರು. 


ಕೌಟುಂಬಿಕ ತಲ್ಲಣ 


() 


ನಂತರ ತಮ್ಮ ಗೆಳೆಯ ಪೊಲಾಕ್‌ಗೆ ಬರೆದ ಪತ್ರದಲ್ಲಿ ಫೀನಿಕ್ಸ್‌ನಲ್ಲಿ ತಮ್ಮ 
ಕುಟು೦ಬ ತಮ್ಮನ್ನು ಒಮ್ಮೆ ನೋಡಿ ಬರಬಲ್ಲ ಪ್ರಯಾಣದ ಖರ್ಚುನ್ನೂ 


ನಿರ್ವಹಿಸಲಾಗದಷ್ಟು ಆರ್ಥಿಕವಾಗಿ ದುಃಸ್ಥಿತಿಯಲ್ಲಿದ್ದು ಸಾಲದ ಹೊರೆಗೆ 
ಸಿಕ್ಕಿರುವುದರ ಬಗ್ಗೆ ವಿಷಾದಿಸಿ, ದಯವಿಟ್ಟು ಮನೆಯವರಿಗೆ ಕುಟುಂಬದ 
ಚಿನ್ನಾಭರಣಗಳನ್ನೂ ಮತ್ತು ತಮ್ಮ ಕಾನೂನು ಪುಸ್ತಕಗಳನ್ನೂ ಮಾರಿ ಸಾಲ 


ತೀರಿಸಲು ಹೇಳಿ” ಎಂದು ಬರೆದಿದ್ದರು. ಆದರೆ ಗಾಂಧಿ ವ್ಯಕ್ತಿತ್ವ ಮೂಡುತ್ತಿದ್ದ 
ಬಗೆಯನ್ನು ಕುತೂಹಲಕಾರಿಯಾಗಿ ಬಿಚ್ಚಿಡುವ ಕಾರಣದಿಂದಾಗಿ ನಿಜವಾಗಿ ಸ 


ಗಮನವನ್ನು ಸೆಳೆಯುವ ಪತ್ರವೆಂದರೆ ಅವರು ಹದಿನೇಳು ವರ್ಷದ ವಯಸ್ಸಿನ 
ತಮ್ಮ ಎರಡನೇ ಮಗ ಮಣಿಲಾಲನಿಗೆ ಬರೆದ ಒಂದು ದೀರ್ಫ ಪತ್ರ ಕುಟುಂಬದ 
ೋಗಕ್ರೇಮದ ವಿಷಯಗಳಲ್ಲದೆ ಕುಟು೦ಬ ಆ೦ತರಂಗಿಕ ಯೋಗಕ್ಷೇಮದ 


ಲೌಕಿಕ ಯೆ 
ಬಗ್ಗೆಯೂ ಅವರು ನೀಡುವ ಸೂಚನೆಗಳ ಸ್ವರೂಪ ಗಾಂಧಿಯಲ್ಲಿದ್ದ ತ ತಾಯ್ತನದ 


(\ 


ಭಾರತದಿಂದ ಬಂದಿದ್ದ 


೧೨ 


ಜೊತೆಗೇ ತಂದೆತನದ ಪರಿಚಯವನ್ನೂ ಮಾಡಿಕೊಡುತ್ತಾ ಈ ಪತ್ರ ಒಟ್ಟಾರೆ ಅವರ 
ವ್ಯಕ್ತಿತ್ತದಲ್ಲಿ ಸಿದ್ಧವಾಗುತ್ತಿದ್ದ ಹದದ ಸೂಚನೆಯನ್ನು ನೀಡುತ್ತದೆ. ಈ. ಪತ್ರದಲ್ಲಿ 
ಮುಖ್ಯವಾಗಿ ಎದ್ದುಕಾಣುವುದು ತಮ್ಮ ಮಕ್ಕಳಿಗೆ ಔಪ ಚಾರಿಕ ಶಿಕ್ಷಣದ ವ್ಯವಸ್ಥೆ 
ಮಾಡಿಲ್ಲವೆಂಬ ಅವರ ಗೆಳೆಯರ ಟೀಕೆ, ಪತ್ನಿಯ ಕೊರಗು ಮತ್ತು. ಸ್ವತಃ ಮಕ್ಕಳ 
ಆತಂಕಗಳು ಅವರ ಮನಸಿನಲ್ಲಿ ಸದಾ ಟ್‌ ಮಾಡತ್ತಿರಬಹುದಾದ. ಜ.1 


ಈ ಪತ್ರದಲ್ಲಿ ಗಾಂಧಿ, “ಈಗ ಮನೆಯಲ್ಲಿರುವ ಹಿರಿಯ ಮಗನಾಗಿ ತಾಯಿ, 
ಅತ್ತಿಗೆ ಮತ್ತು ತಮ್ಮಂದಿರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ತನ್ನ 
ಕರ್ತವ್ಯವೆಂದು ಭಾವಿಸುವಂತೆ ಮನಸ್ಸನ್ನು ತರಬೇತುಗೊಳಿಸಿಕೊಳ್ಳುವುದೇ ಜತೆ 
ಶಿಕ್ಷಣವೇ ಹೊರತು ಅಕ್ಷರ ಜ್ಞಾನವಲ್ಲ. ಪ್ರತಿಯೊಬ್ಬನೂ ಹನ್ನೆ ರಡು ವಯಸ್ಸಿನ 
ನಂತರ ತನ್ನ ಕರ್ತವ್ಯಗಳನ್ನು ಮನವರಿಕೆ ಮಾಡಿಕೊಳ್ಳುವಂತೆ ಆಲೋಚನೆ, 
ಮಾತು ಮತ್ತು ಕೆಲಸಗಳಲ್ಲಿ. ಸಮಾಧಾನ, ಸತ್ಯವಂತಿಕೆಗಳನ್ನೂ ಜೀವಹಾನಿ 
ಮಾಡದಿರುವಂತಹ ಕಲಿಕೆ ಮತ್ತು ಆಚರಣೆಗಳನ್ನು ರೂಢಿಸಿಕೊಳ್ಳುವುದೇ ಶಿಕ್ಷಣ' 
ಎಂದು ಉಪನಿಷದ್‌ ಬಗೆಗಿನ ಒಂದು ನ ವ್ಯಾಖ್ಯಾನ ಪಠ್ಯವೊಂದನ್ನು 
ಉಲ್ಲೇಖಿಸಿ ಹೇಳುತ್ತಾರೆ. ಮುಂದುರೆದು ಅವರು, "ಈ ಮೂರು ಗುಣಗಳನ್ನು. 
ರೂಢಿಸಿಕೊಂಡವನು ಜಗತ್ತಿನ ಯಾವ ಭಾಗದಲ್ಲಾದರೂ ಅನ್ನಾಹಾರಗಳನ್ನು 
ಗಳಿಸಬಲ್ಲವನಲ್ಲದೆ ಸತ್ಯದ, ಆತ್ಮದ ಮತ್ತು ದೇವರ ಸಾಕ್ಷಾತ್ಕಾರವನ್ನೂ 
ಸಾಧಿಸಬಹುದು. ಆದರೆ ಅಕ್ಷರ ಜ್ಞಾನ ಬೇಡಪೆಂದಲ್ಲ. ಅದರ ಬಗ್ಗೆ ಹೆಚ್ಚು ತ್ರಚೆ 
ಕೆಡಿಸಿಕೊಳ್ಳಬೇಕಿಲ್ಲ. ಅದನ್ನು ಕಲಿಯಲು ಬೇಕಾದಷ್ಟು ಕಾಲಾವಕಾಶವಿದೆ. 
ಇನ್ನು ಮುಂದೆ ನಾವು ಬಯಸಬೇಕಾದದ್ವು ನಿರೀಕ್ಷಿಸಬೇಕಾದದ್ದು ಬಡತನವನ್ನು. 
ಸದ ಬಗ್ಗೆ ಹೆಚ್ಚು ಯೋಚಿಸಿದಷ್ಟೂ ಅದೊಂದು "ಆಶೀರ್ವಾದ ಗ 
ನನಗೆ ಕಾಣುತ್ತದೆ. ಬಡತನದ ಪ್ರಯೋಜನಗಳು ಶ್ರೀಮಂತಿಕಯವಕ್ಕಿಂತ ಹೆಚ್ಚು 
ಸವಿಯಾಗಿರುತ್ತವೆ.' ಎನ್ನುತ್ತಾರೆ. ಕೊನೆಯಲ್ಲಿ, 'ತೋಟಗಾರಿಕೆಯನ್ನು ಮರೆಯಬೇಡ. 
ನೀನು ಒಬ್ಬ ಒಳ್ಳೆಯ ತೋಟಗಾರನಾಗಬೇಕು. ಕೆಲಸದ ಉಪಕರಣಗಳನ್ನು 
ಸ್ವಚ್ಛ ಮಾಡಿ ಒಂದೆಡೆ ಇಡುವುದನ್ನು ಕಲಿ. ಗಣಿತ ಮತ್ತು ಸಂಸ್ಕೃತ ಕಲಿಯುವುದನ್ನು 
ಮರೆಯಬೇಡ ಹಾಗೇ ಹಾಡುವುದನ್ನೂ. ಒಳ್ಳೆಯ ಪದ್ಯಗಳನ್ನು ಆರಿಸಿ ಪತ್ಯೇಕವಾಗಿ 
ಬರೆದಿಟ್ಟುಕೊಂಡು ಬಿಡುವುದಾಗ ಗುನುಗುವುದನ್ನು ರೂಢಿ ಮಾಡಿಕೋ. ಎಂದೂ 
ಉದ್ವಿಗ್ನ ಅಥವಾ ಕೋಪಗೊಳ್ಳಬೇಡ. ಸಹನೆಯನ್ನು ರೂಢಿಸಿಕೋ. ಮನೆಯ 
ಎಲ್ಲ ಖರ್ಚು ವೆಚ್ಚಗಳನ್ನು ಒಂದು ಪೈಸೆಯೂ ಬಿಡದತೆ ಲೆಕ್ಕವಿಟ್ಟದ್ದೀಯಾ 

ತಾನೆ ಎಂದು ಇ ಮೂಲಕ ತಮ್ಮ ಹಿರಿಯಮಗನನ್ನು ತಮ್ಮ "ಮಂದಿನ 
ಹೋರಾಟದ ಬದುಕಿಗೆ ಶೃತಿ ಮಾಡಲು ಪ್ರಯತ್ನಿಸುತ್ತಾರೆ. 


ಬೀಜಗಣಿತದ ಪುಸ್ತಕ ಕಳಿಸು! 


ಇದೇ ಪತ್ರದಲ್ಲಿ ಗಾಂಧಿ ತಮ್ಮೊಡನೆ ದ.ಆಫ್ತಿಕಾಕ್ಕೆ ಕರೆತಂದಿದ್ದ ತಮ್ಮ ಸೋದರ 
ಸಂಬ೦ಧಿ ಹುಡುಗ ಮಗನಲಾಲ್‌ಗೆ ಮಾರುಕಟ್ಟೆಯಲ್ಲಿ ಈಗ ಸುಲಭ ಬೆಲೆಯ 
ಆವೃತ್ತಿಯಲ್ಲಿ ಲಭ್ಯವಿರುವ ಎಮರರ್ಸನ್‌ನ ಪ್ರಬಂಧಗಳನ್ನು ಓದಲು 
ಹೇಳಬೇಕೆಂದೂ, ಅವು ಪೂರ್ವದ ವಿವೇಕವನ್ನು ಪಶ್ಚಿಮದ ನುಡಿಗಟ್ಟಿನಲ್ಲಿ 
ಹೇಳಿರುವ ಅಪೂರ್ವ ಬರಹಗಳೆಂದೂ, ಅವುಗಳ ಮುಖ್ಯ ಭಾಗಗಳನ್ನು 
ಕೆಳಗೆರೆ ಹಾಕಿ ಆಯ್ಕೆ ಮಾಡಿಕೊ೦ಡು ನಂತರ ಅವನ್ನು ಇನ್ನೊ ೦ದು ಟಿಪ ಣಿ 
ಪುಸ್ತಕಕ್ಕೆ ಪ್ರಿ ೬.೬. *_'2 ದಿನವೂ ಮನನ ಮಾಡಿಕೊಳ್ಳಬೇಕೆಂದೂ ಸೂಚಿಸಿದ್ದರು. 
ಜೊತೆಗೆ ಸರಳ ಇಂಗ್ಲಿಷ್‌ನಲ್ಲಿ ಅನುವಾದಿತವಾಗಿರುವ ಟಾಲ್‌ಸ್ಟಾಯ್‌ನ “ದೇವರ 
ಸಾಮ್ರಾಜ್ಯ ನಿನ್ನೊಳಗೇ ಇದೆ" ಎ೦ಬ ಪುಸ್ತಕವನ್ನು ಓದಲೇಬೇಕೆಂದು ಆಗ್ರಹಿಸಿದ್ದಾರೆ. 
ಕುತೂಹಲದ ಸಂಗತಿ ಎಂದರೆ ಈ ಪತ್ರದ ಕೊನೆಯಲ್ಲಿ ತಮಗೊಂದು 
“ಬೀಜಗಣಿತ'ದ ಪುಸ್ತಕವೊಂದನ್ನು ಕಳಿಸಿಕೊಡಲು ಹೇಳುತ್ತಾರೆ! 

ಈ ಪತ್ರವನ್ನು ತಮ್ಮ ಗಾಂಧಿ ಜೀವನ ಚರಿತ್ರೆ “ಲೈಫ್‌ ಆಫ್‌ ಮಹಾತ್ಮ 
ಗಾಂಧಿ” ಪುಸ್ತಕದಲ್ಲಿ ಇಡಿಯಾಗಿ ಉಲ್ಲೇಖಿಸುವ ಲೂಯಿ ಫಿಶರ್‌ ಇದೊಂದು, 
ಹದಿಮೂರನೇ ವಯಸ್ಸಿಗೇ ಮದುವೆಯಾಗಿ ಬಾಲ್ಯವನ್ನೇ ಕಳೆದುಕೊಂಡಿದ್ದ 
ತಂದೆಯೊಬ್ಬ ಅದರ ಫಲವಾಗಿ ತನ್ನ ಮಗನನ್ನು ತನ್ನದೇ ವ್ಯಕ್ತಿತ್ವದ ಎರಕದಲ್ಲಿ 
ರೂಪಿಸಿಕೊಂಡು ತನ್ನ ಬದುಕಿನ ಮಹಾನ್‌ ಗುರಿಯನ್ನು ತಲುಪು ಪುವುದಕ್ಕೆ ಬೇಕಾದ 
ಒಳ್ಳೆಯ ಸಹಾಯಕನೊಬ್ಬನನ್ನು ತಯಾರು ಮಾಡಿಕೊಳ್ಳುವ ಪ್ರಯತ್ನದಂತೆ 
ಕಾಣುತ್ತದೆ. ಮಣಿಲಾಲ ಟ್‌ ವೈದ್ಯನೋ ಆಗಬಯಸಿದ್ದರೆ, ಗಾಂಧಿ 
ಆತನನ್ನು ಒಬ್ಬ ಸಣ್ಣ ಸ೦ತನನ್ನಾಗಿ ಮಾಡಲು ಪ್ರಯತ್ನಿ ಸಿದರು. 'ದಿಃ ೦ತದಲ್ಲಿ 
ನೆಟ್ಟಿದ್ದ ಗಾಂಧಿಯವರ ದೂರದೃಷ್ಟಿಗೆ ತನ್ನ ಹತ್ತಿರದವರ ಕಾಳಜಿ ಗಳನ್ನು ಸೂಕ್ಷ್ಮ ವಾಗಿ 
ಗಮನಿಸಲಾಗಲಿಲ್ಲವೇನೋ!' ಎಂದು 'ಬರೆಯುತ್ತಾರೆ. “ay 


ಹೊಸ ಹುಸುಷ್ಯ್ಯ / ಅಕ್ಟೋಬರ್‌/ ೨೦೧೮ 


ಗಾಂಥಿ ಧರ್ಮ 


ಇಂಕಈ 


ಹಾಸ್ಯ ಪ್ರಜ್ಞೆ 
"ಬದುಕಿನಲ್ಲಿ ಹಾಸ್ಯ ಪ್ರ ಪಜ್ಞೆ ಅಗತ್ಯ ಎಂದು ನಿಮಗೆ ಅನಿಸುತ್ತದೆಯೇ?' ಆಶ್ರಮಕ್ಕೆ 
ಬಂದಿದ್ದ ಅತಿಥಿಯೊಬ್ಬರು “ಕೇಳಿದರು. “ನನ್ನಲ್ಲಿ ಹಾಸ್ಕ ಪ್ರಶ್ಞೆ ಇರದಿದ್ದರೆ ಕ 


ಹಿಂದೆಯೇ ಆತ್ಮಕತೆ ಮಾಡಿಕೊಂಡಿರುತಿದ್ದೆ' 1 ವುದು ಗಾಂಧಿ ನೀಡಿದ ಉತ್ತರ. 
ನಿಜವಾದ Me 


ಕೂಂಕಣ ಸೀಮೆಯ ಯಾತ್ರೆಯ ಸಮಯದಲ್ಲಿ ಗಾಂಧಿ ಒಂದು ಹಳ್ಳಿಯನ್ನು 


ತಲುಪಲು ತಡ ರಾತ್ರಿಯಾಯಿತು. ಆದರೂ ಜನ ಗಾಂಧೀಜಿಯ ದರ್ಶನಕ್ಕಾಗಿ 
ಉತ್ಸಾಹದಿಂದ ಕಾಯುತ್ತಿತ್ತು. ಇದನ್ನು ಕಂಡ ಗಾಂಧಿ ಹೇಳಿದರು. ನೀವು ಯೋಗಿಗಳೇ 
ಸರಿ. ಏಕೆಂದರೆ ಗೀತೆಯ ಯೋಗಸೂತ್ರದ ಪ್ರಕಾರ ಲೋಕ ಮಲಗಿದ್ದಾಗ ಯೋಗಿ 
ಎದ್ದಿರುತ್ತಾನೆ! ಆದರೆ ನೀವು ನಿಜವಾಗಿ ಎದ್ದಿರುವ ಯೋಗಿಗಳು ಎಂಬುದು 


ನನಗೆ ಸ್ಪಷ್ಟವಾಗಲು ನೀವೆಲ್ಲ ನಾನು ತಂದಿರುವ ಖಾದಿ ಬಟ್ಟೆಯನ್ನು ಕೊಳ್ಳಬೇಕು!' 


ಜನ ಹರ್ಷೋದ್ಗಾರ ಮಾಡಿ ಬಟ್ಟೆಯನ್ನು ಕೊಂಡರು. 
ನಂಬಿಕೆ ಮತ್ತು ಸಾಕ್ಷಿ 
". ಈ ಜಗತ್ತು ಹಾಳಾಗುತ್ತಿದೆಯೋ ಚೆನ್ನಾಗುತ್ತಿದೆಯೋ? ಸಂದರ್ಶಕರೊಬ್ಬರು 
ಕೇಳಿದರು. ಅದಕ್ಕೆ, ಗಾಂಧಿ ಉತ್ತರಿಸಿದ್ದು ಹೀಗೆ :ದಯಾಮಯನಾದ ದೇವರಲ್ಲಿ 
ನನಗೆ ನಂಬಿಕೆ ಇರುವವರೆಗೆ ಜಗತ್ತು ಚೆನ್ನಾಗುತ್ತಿದೆ ಎಂದೇ ನಂಬಬೇಕು, 
ನಾನು ಪ್ರತಿಕೂಲವಾದ ಸಾಕ್ಷ್ಯಗಳನ್ನು ನೋಡುತ್ತಿರುವಾಗಲೂ...' 
ಪ್ರಾರ್ಥನೆಯ ಪೋಷಕಾಂಶ 

೧೯೨೪ರ ನ ಹಿಂದೂ-ಮುಸ್ಲಿಂ ಶಾಂತಿ-ಸೌಹಾರ್ದಕ್ಕಾಗಿ 
ಗಾಂಧಿ ೨೧ ದಿನಗಳ ಉಪವಾಸ ಮಾಡಿದಾಗ ೧೧ನೇ ದಿನದಂದು ಅವರನ್ನು 
ಪರೀಕ್ಷಿಸಿದ ವೈದ್ಯರು "ಇನ್ನು ನೀವು ಉಪವಾಸ ಮುಂದುವರೆಸಬಾರದು. ನಿಮ್ಮ 
ದೇಹ ” ಹೋಷಣೆಯಿಲ್ಲದೆ ಕಸದುಬೀಳುವ ಹಂತ ತಲ್ಲುಪಿದೆ' ಎಂದು ಆತಂಕ 
ವ್ಯಕ್ತಪಡಿಸಿದರು. ಆದರೆ ಗಾಂಧಿ ಕಣ್ಣಿನಲ್ಲಿ ಕಾಂತಿಯನ್ನು ಳುಕಿಸುತ್ತಾ ಹೇಳಿದರು 
ನೀವು ಪಾರ್ಥನೆಯ ಪೋಷ ಪಣೆಯನ್ನು "ಪರಿಗಣಿಸಿದಂತೆ. ಕಾಣುವುದಿಲ್ಲ” ಗಾಂಧೀಜಿ 
ಹೇಳಿದ್ದು ನಿಜ, ಅವರು ಪ್ರಾರ್ಥನೆಯ ಪೋಷಣೆಯಿಂದಲೇ ೨೧ ದಿನಗಳ 
ಉಪವಾಸವನ್ನು ಯಶಸ್ವಿಯಾಗಿ ಪೂರೈಸಿದರು. 
ದೇಶಸೇವೆಂದ ಕೆಲಸ 

ದೊಡ್ಡ ಶ್ರೀಮಂತ, ಬಲು ದೊಡ್ಡ ವ್ಯವಹಾರದ ಮುಖ್ಯಸ್ಥ, ಗಾಂಧಿಯನ್ನೊಮ್ಮೆ 
ಕೇಳಿದರು: “ದೇಶದ ಸೇವೆಗೆ ನೀವು ನನ್ನನ್ನು ಬಯಸುತ್ತೀರೋ, ನನ್ನ ಹಣವನ್ನೋ ey’ 
DR ನೀವು ಬೇಕು.' ಗಾಂಧಿ ನೇರವಾಗಿ ಹೇಳಿದರು. ಆಗ ಆ ಉದ್ಯಮಿ ಕೇಳಿದ 

ವ್ಯವಹಾರವನ್ನೆಲ್ಲ ಬಿಟ್ಟು ನಿಮಲ್ಲಿಗೆ ಬಂದರೆ ನನಗೆ ಯಾವ ಕೆಲಸ ಕೊಡುತ್ತೀರಿ? 
ಚರಕ ತಿರುಗಿಸುತ್ತ ಗಾಂಧಿ “ಹೇಳಿದರು: “ಚರಕದಲ್ಲಿ ನೂಲುವ ಕೆಲಸ. 


ಗಾಂಧಿ ಟೋಪಿಯ ರಹಸ್ಯ! 

ಗಾಂಧಿ ದಕ್ಷಿಣ ಆಫ್ರಿಕದಲ್ಲಿದ್ದಾಗ ಅವರ ಸಹವರ್ತಿಯಾಗಿದ್ದ ಹೆನ್ರಿ ಪೊಲಾಕ್‌ 
ಪ್ರಕಾರ ಇಂದು ಗಾಂಧಿ ಟೋಪಿಯೆಂದು ಹೆಸರಾಗಿರುವುದು ಗಾಂಧಿ ದ. 
ಆಫ್ರಿಕಾದಲ್ಲಿ ಸೆರೆಮನೆಯಲ್ಲಿದ್ದಾಗ ಅವರನ್ನು ಬಿಳಿಯ ಕೈದಿಗಳಿಂದ ಪ್ರತ್ಯೇಕಿಸಲು 
ಅವರಿಗೆ ಹಾಕಿಕೊಳ್ಳಲು ನೀಡಲಾಗಿದ್ದ ತಳವಸ್ತ್ರ ಧಾ ಭಾರತಕ್ಕೆ "ಬಂದು 
೧೯೨೦-೨೧ರಲ್ಲಿ ಖಿಲಾಪತ್‌- ಅಸಹಕಾರ ಚಳುವಳಿಗಳನ್ನು ಆರಂಭಿಸಿದಾಗ 
ಈ ಟೋಪಿ ಅವರ ಭಾರತೀಯ ಅನುಯಾಯಿಗಳ ತಲೆಯನ್ನು ಅಲಂಕರಿಸಿತು! 


ಮೋಟು ಪೆನ್ಸಿಲಿನ ಮಹತ್ವ! 

೧೯೧೫ರಲ್ಲಿಮುಂಬೈ ಯಲ್ಲಿ ಕಾಂಗ್ರೆಸ್‌ ಅಧಿವೇಶನ ನಡೆದಿತ್ತು. ಒಂದು 
ದಿನ ಗಾಂಧಿ ತೀರ ಧಾವಂತಪಡುತ್ತಾ ಏನನ್ನೋ ಹುಡುಕುತಿದ್ದರು. “ಬಾಪೂ, 
ಏನು ಹುಡುಕುತಿದ್ದೀರಿ?' ಎಂದು ಅವರೊಡನಿದ್ದ ಕಾಕಾ ಕಾಲೇಕರ್‌ ಕೇಳಿದರು. 
“ಪೆನ್ಸಿಲು, ' ಅಂದರು ಬಾಪು. ಕಾಕಾ ತಮ್ಮದೇ ಕೈ ಪೆಟ್ಟಿಗೆಯಿಂದ ಒಂದು ಪೆನಿಲು 
ತೆಗೆದು ಅವರಿಗೆ ಕೊಟ್ಟರು."ಬೇಡ, ಬೇಡ. ಇಷ ಹುಡುಕುತ್ತಿರುವ ಚಿಕ್ಕ ಪೆನ್ನಿಲೇ 


ದಾ೦ಥಿ ಖದುಶಿನಿ೦ದ ಆಯ್ದ ನಿಜ ಘಟನೆರಚಲ್ಲನ ಮಿಂಜುಗಚನ್ನು ಹಿಡಿದು ಇಲ್ಲ ದಾಂಛಿ ನ೦ಂಜದ್ದ ಧರ್ಮದ ಪಲಿಚಯ 
ಮಾಡಿಕೊಡುವ ಮೂಲಕ ನಿಜವಾಗಿ ಧರ್ಮವೆಂದರೇನು ಎಂಬುದನ್ನೂ ಇಲ್ಲ ನಿರೂಪಿಸುವ ಪ್ರಯತ್ನ ಮಾಡಲಾಗಿದೆ-ಸ೦. 


೧೩ 


ಧರ್ಮ ವಿಚಾರ ಪುಟ 


ಬೇಕು' ಎಂದರು ಬಾಪು! "ಸ 
ಪೆನ್ನಿಲು ಹುಡುಕುತ್ತೇನೆ. ಎಂದರು ಕಾಕಾ. "ನಿಮಗೆ ಅರ್ಥವಾಗುವುದಿಲ್ಲ, ಕಾಕಾ. 
ನಾನು ಆ ಪೆನ್ನಿಲು ಕಳಕೊಳ್ಳಬಾರದು. ಮದ್ರಾಸಿನಲ್ಲಿ ಜಿ.ಎ. ನಟೇಶನ್‌ ಅವರ ಪುಟ್ಟ 
ಮಗ ಎಷ್ಟೊಂದು ಪ್ರೀತಿಯಿಂದ ನನ್ನ ಹತ್ತಿರಕ್ಕೆ ಓಡಿ ಬಂದು ಆ ಪೆನ್ಸಿಲು ಕೊಟ್ಟಿದ್ದ. 


ದ್ಯಕ್ಕೆ ಇದನ್ನು ಬಳಸಿ, ಬಾಪೂ. ಆಮೇಲೆ ನಾನು ನಿಮ 
೬ 


ನಾನು ಅದನ್ನು ಕಳಕೊಳ್ಳುವುದೇ! ಉಹುಂ...” ಎಂದರು ಬಾಪೂಜಿ. 
ಇಬ್ಬರೂ ಸೇರಿ ಕಳ್ಳತಪ್ಪಿಸಿಕೊ೦ಡಿದ್ದ ಪೆನ್ನಿಲನ್ನು ಹುಡುಕಿದರು. ಅದು ಸಿಕ್ಕಮೇಲಷ್ಟೇ 
ಬಾಪೂಗೆ ಸಮಾಧಾನ!. ಆ ಪೆನಿಲು ಒಂದು ಇಂಚು ಕೂಡ ಉದ್ದ ಇರಲಿಲ್ಲ! 
ಹೆಚ್ಚಿನ ಹರಿಜನ ಸೇವೆ! 

ವಾರ್ಧಾದಲ್ಲಿ ಹರಿಜನಸೇವಕ ಸಂಘದ ಸಭೆಯನ್ನು ಉದ್ದೇಶಿಸಿ ಗಾಂಧಿ 
ಮಾತಾಡುತ್ತಿದ್ದರು. ಗಾಂಧೀಜಿಯ ಭಾಷಣದ ನಂತರ ಹರಿಜನ ಸೇವೆಯಲ್ಲಿ 
ಬಹು ಶ್ರದ್ಧೆಯಿಂದ ತೊಡಗಿದ್ದ ಬ್ರಾಹ್ಮಣ ಕಾರ್ಯಕರ್ತರೊಬ್ಬರು ಕೇಳಿದರು : 
“ಈಗ ಮಾಡುತ್ತಿರುವ ಸೇವೆಗಿಂತ ಹೆಚ್ಚಿನ ಸೇವೆಯನ್ನು ನಾನು ಹರಿಜನರಿಗೆ 
ಏನು ಮಾಡಬಹುದು, ದಯವಿಟ್ಟು ಹೇಳಿ' ಗಾಂಧಿ ತಕ್ಷಣ ಕೇಳಿದರು” "ನಿಮಗೆ 
ಮದುವೆಯಾಗಿದೆಯೇ?' ಹೌದೆಂದರು ಆ ಬ್ರಾಹ್ಮಣ ಕಾರ್ಯಕರ್ತರು. ಗಾಂಧಿ 
ಹೇಳಿದರು:ನಿಮ್ಮ ಮಗನನ್ನು ಓರ್ವ ಹರಿಜನ ಹುಡುಗಿಗೆ ಕೊಟ್ಟು ಮದುವೆ ಮಾಡಿರಿ” 


“ಸಂದೇಶಕ್ಕೆ ಸಾಧನ! 


ಜಾಗತಿಕ ಧರ್ಮ ಸಂಸತ್‌ನ ಸಂಘಟಕರು ಗಾಂಧೀಜಿಯ ಹುಟ್ಟು ಹಬ್ಬದಂದು 
(೧೯೩೩ರ ಅಕ್ಟೋಬರ್‌ ಎರಡರಂದು) ಒಂದು ಸಂದೇಶ ಕೇಳಿದಾಗ ಅವರು 
ನೀಡಿದ ಸಂದೇಶ ಹೀಗಿತ್ತು: "ನನ್ನ ಬದುಕಿನ ಮೂಲಕ ಕೊಡಲಾಗದ ಸಂದೇಶವನ್ನು 
ಲೇಖನಿಯ ಮೂಲಕ ಕೊಡಲಾದೀತೇ?” 
ಹೇಡಿತನ ಮತ್ತು ಹಿಂಸೆ 

೧೯೦೮ರಲ್ಲಿ ದ.ಆಫ್ರಿಕಾದಲ್ಲಿನ ಸತ್ಯಾಗ್ರಹದ ಆರಂಭದ ದಿನಗಳಲ್ಲ ಪಠಾಣರ 
ಗು೦ಪೊ೦ದರಿಂದ ಗಾಂಧಿಯ ಮೇಲೆ ಪ್ರಾಣಾಂತಿಕ ಹಲ್ಲೆ ನಡೆದದ್ದರ ಸಂಬಂಧವಾಗಿ 
ಗಾಂಧೀಜಿಯ ಹಿರಿಯ ಮಗ ಹರಿಲಾಲ, ತಾನು ಆ ಸಂದರ್ಭದಲ್ಲಿ ಅಲ್ಲಿದಿದ್ದರೆ 
ಏನು ಮಾಡಬಹುದಿತ್ತು ಎಂದು ನಂತರ ಕೇಳಿದಾಗ ಗಾಂಧಿ ಹೇಳಿದ್ದು : "ನೀನು 
ನಿನ್ನ ಬಲವನ್ನು ಬಳಸಿ ನನ್ನನ್ನು ರಕ್ಷಿಸಲು ಪ್ರಯತ್ನಿಸುವುದು ಯೋಗ್ಯವಾಗಿರುತ್ತಿತ್ತು' 
ಕಾಯವುದು ರಾಜಕಾರಣಿಗಳ ಕೆಲಸ! 

ಗಾಂಧಿ ದುಂಡು ಮೇಜಿನ ಪರಿಷತ್ತಿನ ಸಂದರ್ಭದಲ್ಲಿ ಲಂಡನ್‌ನಲ್ಲಿದ್ದಾಗ 
ಅವರೊಂದಿಗೆ ತುರ್ತಾಗಿ ಮಾತಾಡಲು ಬ್ರಿಟನ್‌ನ ಪ್ರಧಾನಿ ಮೆಕ್‌ಡೊನಾಲ್ಡ್‌ 
ಬಂದರು. ಆದರೆ ಅದೇ ಹೊತ್ತಿಗೆ ದೂರದ ಊರಿನಿಂದ ಅವರ 
ದರ್ಶನಾಕಾಂಕ್ಷಿಯಾಗಿ ಒಬ್ಬ ಅಂಚೆ ಅಣ್ಣ ಬಂದ. ಗಾಂಧಿ ಆ ಅಂಚೆಯಣ್ಣನ್ನು 
ಮೊದಲು ಮಾತಾಡಿಸಿ ಕಳಿಸಿ ನಂತರ ಪ್ರಧಾನಿಯನ್ನು ಬರಮಾಡಿಕೊಳ್ಳುತ್ತಾ ಹೇಳಿದರು. 
ಊರಿಗೆಲ್ಲ ಅಂಚೆ ಕೊಡಬೇಕಾದ ಅಂಚೆಯಣ್ಣನಿಗೆ ಪ್ರತಿ ಕ್ಷಣವೂ ಅಮೂಲ್ಯ ಆದರೆ 
ರಾಜಕಾರಣಿಗಳಿಗೆ ಕಾಯುವುದು ಕರ್ತವ್ಯವಿದ್ದಂತೆ. ಅವಕಾಶಕ್ಕಾಗಿ ಕಾಯ್ದು ಸರಿಯಾದ 
ಸಮಯದಲ್ಲಿ ಕಾರ್ಯಶೀಲರಾಗುವುದೇ ಅವರ ಗುಣವಲ್ಲವೇ?' 
ಸ್ವರಾಜ್ಯಕ್ಕೆ ಅನರ್ಹತೆ! 

ದಂಡಿ ಯಾತ್ರೆಯ ಸಂದರ್ಭದಲ್ಲಿ ರಾತ್ರಿಯಲ್ಲಿ ಬೆಳಕಿನ ವ್ಯವಸ್ಥೆಗಾಗಿ ಸಂಘಟಕರು 
ಒಬ್ಬ ಬಡಪಾಯಿಯ ಹೆಗಲ ಮೇಲೆ ದೊಡ್ಡ ದೀಪ ಮತ್ತು ಅದನ್ನಿಡಲು ಒಂದು 
ಚಿಕ್ಕ | ಮೇಜನ್ನು ಹೊರಿಸಿ ಎಲ್ಲರಿಗಿಂತ ಮುಂದೆ ನಡೆಯಲು ಸೊಚಿಸಿದ್ದರು. ಗಾಂಧಿಯ 
ನಡಿಗೆಯ ವೇಗಕ್ಕೆ ಹೆಚ್ಚಿ ಹಾಕಲಾಗದ ಆ ಬಡಪಾಯಿ ಏದುಸಿರುಬಿಡುತ್ತಾ ಗಾಂಧಿಯನ್ನು 
ದಾಟಿ ಓಡತೊಡಗಿದ. ಇದನ್ನು ಕಂಡ ಗಾಂದಿ, “ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ 
ಇನ್ನೊಂದಿಲ್ಲ, ಇಂತಹ ವರ್ತನೆಗಳೇ ನಮ್ಮನ್ನು ಸ್ವರಾಜ್ಯಕ್ಕೆ ಅನರ್ಹವಾಗಿಸಿರುವುದು' 
ಎಂದು ಹೇಳಿ ಆ ಹೊರೆಯನ್ನು ಆತನಿಂದ ಇಳಿಸಲು ಸೂಚಿಸಿದರು. 


"ಅನೆಕ್ಲೋಟ್ಸ್‌ ಆಫ್‌ ಗಾಂಧಿ' ನವಜೀನಃ ಪ್ರಕಾಶನ, 
ಅನುವಾದ : 1 ಡಿಎಸೆನ್‌) 


(ಆಧಾರ : 
ಅಹ್ಮದಾಬಾದ್‌, ಆಯ್ಕೆ ಮತ್ತು 


ಸೊಸ ಸುಸುಸ್ಯ / ಅಕ್ಟೋಬರ್‌ / ೨೧೧೫ 


© 


ಮುಗಿಲ ಜಾಣ ಹಿಡಿದು 


-ನುನ೦ಂನಾ ಕಣಹು 


ನಾಯಕ ಮಾಸ್ತರ್ರು ತಮ್ಮ ಮನೆಯಂಗಳದಲ್ಲಿ ಹಾಕಿಕೊಂಡ ಆರಾಮ 


ಕುರ್ಚಿಯಲ್ಲಿ ಕೂತು, ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಮುಖಕ್ಕೆ 


ಮರೆಮಾಡಿಕೊಂಡು ಏನನ್ನೋ ಓದುತ್ತಿದ್ದರು. ತೆರೆದ ಅಂಗಳದಲ್ಲಿ ಮೇಲೆ 
ಮುಗಿಲು ಇನ್ನೇನು ಮಳೆ ಬರುವ ಲಕ್ಷಣ ಹೊತ್ತು ಮೋಡ ಕಟ್ಟಿಕೊಳ್ಳುತ್ತಿತ್ತು. 
ದೂರದ ರಸ್ತೆಯಿ೦ದಲೇ ಅದನ್ನು ಗಮನಿಸಿದ ಅವರ ಅತ್ಯಂತ ಮೆಚ್ಚಿನ ಹಳೆಯ 
ಶಿಷ್ಯ ರಮಾನಂದ, ತನ್ನ ಕಿವಿಯ ಮೇಲೆ ಬಿದ್ದ ಸುಮೇದನೆಂಬ ವಿದ್ಯಾರ್ಥಿಯ 


ಆಕಸ್ಮಿಕ ಸಾವಿನ ಸುದ್ದಿಗೆ ವ್ಯತಿರಿಕ್ತವಾಗಿ ಊರಿನ ತುಂಬ ಹರಿದಾಡುತ್ತಿದ್ದ 


ಸಂಶಯಾಸ್ಪದ ಸಂಗತಿಯೊಂದನ್ನು ಮಾಸ್ತರ ಬಳಿ ಹೋಗಿ ಹೇಳಲೋ ಬೇಡವೋ 
ಎಂಬ ಸಂದಿಗ್ನದಲ್ಲಿ ಅಲ್ಲೇ ಕೆಲ ಸಮಯ ದಿಗಿಲಿನಿಂದ ನಿಂತು ಬಿಟ್ಟಿದ್ದ. 
ಏನನ್ನೂ ಹೇಳಿ ಕೇಳುವ ಧೈರ್ಯವಾಗದೇ ತಲೆಯಾಡಿಸುತ್ತ ಹಾಗೇ ಅಲ್ಲಿಂದಲೇ 
ಮನೆಗೆ ಮರಳಿದ್ದ. ಆದರೆ ರಮಾನಂದ ಹಾಗೆ ಅನುಮಾನಿಸುತ್ತ ರಸ್ತೆಯಲ್ಲೇ 


ನಿಂತು, ಅಲ್ಲಿಂದಲೇ ಹಿಂತಿರುಗಿ ಹೊರಟು ಹೋದದ್ದನ್ನು ನಾಯಕ ಮಾಸ್ತರು 


ತಮ್ಮ ಚಾಳೀಸಿನೊಳಗಿನ ಓರೆನೋಟದಿ೦ದಲೇ ಪತ್ರಿಕೆಯ ಅಂಚಿನಿಂದ ತೀಕ್ಷ್ಣವಾಗಿ 
ಗಮನಿಸಿ ತುಸು ಕಂಗಾಲಾಗಿದ್ದರು. 

ರಮಾನಂದ ಬಂದು ಕೂತು ತನಗೇನಾದರೂ ಒಂದಿಷ್ಟು ಮನಸ್ಸು ಅರಳುವ 
ಮಾತಾಡುತ್ತಾನೆ ಅಂತ ಕಾದಿದ್ದ ಮಾಸ್ತರಿಗೆ ಒಂದು ಕ್ಷಣ ಗೊಂದಲವೇ ಅನ್ನಿಸಿತು. 
ಆ ಕ್ಷಣ ಪತ್ರಿಕೆ ಮಡಚಿಟ್ಟು ಎದ್ದು ಸಡಿಲಗೊ೦ಡ ಲುಂಗಿ ಬಿಗಿ ಮಾಡಿಕೊಂಡರು. 
ಶಿಷ್ಯ ರಮಾನ೦ದನ ತಿರಸ್ಕಾರದ ಕುರಿತೇ ಯೋಚಿಸುತ್ತ ಅ೦ಗಳದಲ್ಲಿಯೇ ಅತ್ತಿತ್ತ 
ಒಂದೆರಡು ಹೆಜ್ಜೆ ಹಾಕಿ RS ನಾಯಕ ಮಾಸ ಸರು ಹೆಂಡತಿಯನ್ನು ಒಮ್ಮೆ 
ದಿಟ್ಟಿಸಿ, ತಮ್ಮ ಮಲುಗುವ ಕೋಣೆಯತ್ತ ಹೆಜ್ಜೆ ಹಾಕಿದರು. ಅವರ ಮ್ಲಾನವದನವನ್ನು 
ಕಿಂಚಿತ್ತೇ ಗಮನಿಸಿದ ಅವರ ಪತ್ನಿ ಮೀನಾಕ್ಷಿಗೆ ಎನೋ ಹೊಳೆದಂತಾಗಿ, ಹೊರ 


ಇಣುಕಿ, ಯಾರಾದರೂ ಬಂದು ಕೂತು ಇಲ್ಲದ ಸಂಗತಿ ಹೇಳಿ, ತಿಳಿಯಾಗಿದ್ದ 


ನಾಯಕ ಮಾಸ್ತರ್ರ ಮಾನಸಿಕ ಸ್ಥಿತಿಯನ್ನು ಕಲಕಿಬಿಟ್ಟರೇ ಎಂಬ ಅನುಮಾನದ 
ದೃಷ್ಟಿಯಿಂದ ಸುತ್ತ ಕಣ್ಣಾಡಿಸಿದರು. 

ದಿನದಂತೆ ಪತ್ರಿಕೆಯನು ಸ ನೀಟಾಗಿ ಪುಟಗಳ ತುದಿಯನ್ನು ಹೊಂದಿಸಿ 
ಆಯತಾ ಕಾರಕ್ಕೆ ಸೇರುವಂತೆ. ಮಡಚದೇ, ಹಾಗೇ ಅವಸರದಲ್ಲಿ ನಸ 
ಕಾಣುವ ಪತ್ರಿಕ ಬಿದ್ದ ಆ ಶೈಲಿಯಲ್ಲೇ ನಾಯಕ ಮಾಸ್ಟರ ದುಗುಡಗೊಂಡ 
ಮನಸ್ಥಿತಿಯು ಮೀನಾಕ್ಷಿಯ ಸರವ! [ ಬಂದಿತ್ತು. 


೧೪ 


ಹಾಸಿಗೆಯಲ್ಲಿ ಸುಮ್ಮನೇ ಒರಗಿಕೊಂಡು ಮಲಗಿದಂತೆ ಕಂಡರೂ ನಾಯಕ 
ಮಾಸ್ತರಿಗೆ ನಿದ್ದೆ ಬಂದಿರಲಾರದು ಎಂಬುದನ್ನು ಅರಿತುಕೊ೦ಡ ಮೀನಾಕ್ಷಿ 
ಮೆಲ್ಲಗೆ ಅವರತ್ತ. ನಡೆದು ಸುಮ್ಮನೇ ಅವರ ಬೆನ್ನಿನ 'ಬದಿಯಲ್ಲಿ ಕೂತರು. ಯಾವ 
ಮಾತನ್ನು ಮೊದಲಿಗೆ ಆಡಬೇಕೆಲದೇ ಕ ಅವರು ಮಗಳ ವಿಷಯ ತೆಗೆದು 
“ಆಶಾಗೆ "ಡ್ರಾಯಿಂಗ್‌ ಪರೀಕ್ಷೆಯ ಫೀಸನ್ನು ಇವತ್ತೇ ಕೊಟ್ಟು ಕಳಿಸಿದೆ, ನಾಳೆಯೇ 
ಕೊನೇ ತಾರೀಖು ಉಂಟಂತೆ" ಎಂದು ತೇಲಿಸಿ ತೇಲಿಸಿ ನುಡಿದದ್ದು ಬೇರೆ ಯಾವುದೋ 
ಮಾತಿಗೆ ಪೀಠಿಕೆಯಾಗಿದ್ದಂತೆ ನಾಯಕ ಮಾಸರಿಗೆ ಅನ್ನಿ ಸಿತು. 
ಅವರು ಹೆಂಡತಿಯತ್ತ ಹೊರಳಿ ಮಲಗುತ್ತ “ಆಯ್ತು” ಎಂದರು. ಮೀನಾಕ್ಷಿ 
ಗಂಡನ ನೆತ್ತಿಯ ಮೇಲಿನ ತಲೆಗೂದಲನ್ನು ನಿಧಾನ ಸವರುತ್ತ "ಯಾಕೆ ಹೊತ್ತಿಲ್ಲದ 
ಹೊತ್ತಿನಲ್ಲಿ "ಗೆ ಮಲಗಿಬಿಟ್ಟಿರಿ?' ೫ ವಿಚಾರಿಸಲೋ ಬೇಡವೋ ಎಂಬ 
ದ್ವಂದೆದಲ್ಲೇ ಕೇಳಿದರು. ತಮ್ಮ ತಆೆಗೂದಲಿನಿಂದ ಹೆಂಡತಿಯ ಕೈಯನ್ನು ಬಿಡಿಸುತ್ತ 
ಮಾಸ್ತರು “ಏನಿಲ್ಲ, ಹೊರಗೆ' ಕೂತಿದ್ದಾಗ, ರಸ್ತೆಯಲ್ಲಿ ಹೋಗುತ್ತಿದ್ದ ಸ 
ನನ್ನತ್ತ ಬರಲೋ ಬೇಡವೊ ಎ೦ಬ `ಅನುಮಾನದಲ್ಲಿ ತುಸು ಹೊತ್ತು ಅಲ್ಲೇ 
ಬ ನಿಂತು ವಾಪಸ್ಸು ಹೋಗಿಬಿಟ್ಟ, ಹೀಗೆ ಸ ವಿದ್ಯಾರ್ಥಿಗಳೆಲ್ಲ 
ನನ್ನನ್ನು ಬೇರೆ ತರಹದಲ್ಲಿ ತಪ್ಪಿತಸ್ಥನಂತೆ ೬ 1೬0೪01 ಇ ತ್ತ ಮಾಸ್ತರು 
ಮುಖವನ್ನು ಇನ್ನಷ್ಟು ಚಿಕ್ಕದು ಮಾಡಿದರು. ಮೀನಾಕ್ಷಿ ಕ್ಲಿ ಅದಕ್ಕೆ ಏನು ಹೇಳಬೇಕೆಂದೇ 
ಬಾಜ್‌ 'ಅವನು ಯಾವುದೋ ಅರ್ಜಂಟ್‌ ಲಸ ವನ್ನು ನೆನಪಿಸಿಕೊಂಡು 
ವಾಪಸ್ಸು ಹೋಗಿರಬೇಕು, ಮೊದಲೇ ಊರಿಗೆಲ್ಲ ಒಬ್ಬನೇ. ಬಾಡಿಗೆ ವಾಹನ 
ನಿರ್ವಹಿಸುತ್ತಿರುವವ, ಯಾರಿಂದ ಕರೆ ಬಂತೋ ಏನೋ, ಆ ವಿಷಯವನ್ನೇ 
ನಿಮ್ಮ ಬಳಿ ಮಾತಾಡಲು ಮನಸ್ಸಾಗದೇ ಹೋದ ಅಂತ ಯಾಕೆ ತಪ್ಪು 
ಅರ್ಥೈಸುತ್ತೀರಿ? ಒಂದು ವಾರವಾಯ್ತು ಈ ಘಟನೆ ನಡೆದು, ಹಾಗೇನಾದರೂ 
ಆಗಿದ್ದರೆ ಇಷ್ಟು ದಿನವೇ ಸುಮೇದನ ಪಾಲಕರಿಂದ ಕಂಫ್ಲೆಂಟು ಬರ್ತಿತಲ್ಹೇ?' 
ಅ೦ತೇನೋ ಮೀನಾಕ್ಷಿ ಹೇಳಲು ಹೊರಟರು. 
ಮಾಸ್ತರ್ರು ಅದಕ್ಕೆ ಏನನ್ನೂ ಪ್ರತಿಕ್ರಿಯಿಸದೇ ಸುಮ್ಮನೇ ಕಣ್ಣು ಮುಚ್ಚಿ 
ಮಲಗಿ ನಿದ್ದೆ ಹೋದಂತೆ ನಟಿಸಿದರು. ಅದನ್ನು ಕಂಡ ಮೀನಾಕ್ಷಿಯೂ ಎದ್ದು 
ಅಡಿಗೆ ಮನೆಯತ್ತ ಹೆಜ್ಜೆ ಹಾಕಿದರು. ಹೆಂಡತಿ ಅತ್ತ ಹೋದದ್ದೇ ಮಾಸ ಸರು ಕಣ್ಣು 
ತೆರೆದು ಪುನಃ ಯೋಚಿಸ ತೊಡಗಿದರು. 
ಇದು ಹೀಗೇಕಾಯಿತು, ಎಸ್ಸೆಎಲ್ಲಿ ಕಲಿವ ಸುಮೇದನ ಕನ್ನೆಗೆ ಅದ್ಯಾವ 
ಘಳಿಗೆಯಲ್ಲಿ ನನ್ನಿಂದ ಚಟೀರನೆ ಆ ಒಂದು ಕಠೋರ ಏಟು ಬಿತ್ತು? ಅವನು 
ಕೆಳಕ್ಕೆ ಬಿದ್ದು ಚಡಪಡಿಸುತ್ತಿರುವಾಗಲೂ ನನ್ನ ಸಂಶಯ ಪಿಶಾಚಿಯ ಮನಸಿನಲ್ಲಿ 
ಅವನು ನಾಟಕ ಮಾಡುತ್ತಿದ್ದಾನೆ ಅಂತಲೇ ಯಾಕೆ ಅನ್ನಿಸುತ್ತಾ ಹೋಯಿತು) 
ಹದಿನಾರರ ಪೋರ ಸುಮೇದ ಹ್ಯಾಗೆ ಅವತ್ತು ನನ್ನ ಕಣ್ಣೆದುರೇ ನೆಲಕ್ಕುರುಳಿ 
ಒದ್ದಾಡಿಬಿಟ್ಟ ಆ ಹುಡುಗನ ಸಾವಿಗೆ ನಾನೇ ಕಾರಣನಾದೆನೇ 9 ಕ್ಲಾಸಿನಲ್ಲಿದ್ದ 
ಉಳಿದ ವಿದ್ಯಾರ್ಥಿಗಳೆಲ್ಲ ಸೇರಿ ಎತ್ತಿ ಕೂಡಿಸಿದರೂ ಸುಮೇದ ಆಗಲೇ ಅಡ್ಡಗೋಣು 
ಚೆಲ್ಲಿಬಿಟ್ಟಿದ್ದನಲ್ಲವೇ? ಆಗಲೇ ಅವನ ಉಸಿರೂ ನಿಂತುಬಿಟ್ಟಿತ್ತೇ? ಇಲ್ಲ ಇಲ್ಲ. 
ಅವನು ಆಸ್ಪತ್ರೆಯಲ್ಲಿ ಕಣ್ಣು ತೆರೆದು ಅವನ ತಾಯಿಯನ್ನು ನೋಡಿ ಏನೋ ಹೇಳಿದನಂತೆ, 
ಅಂದು ಆ ಅವಸರದ ದಿಗಿಲಿನಲ್ಲಿ ಯಾರೋ ಬಂದು ಹೆಡ್‌ ಮಾಸ್ಟರೊಂದಿಗೆ 
ಹೇಳುವುದು ಹೌದೋ ಅಲ್ಲವೋ ಅನ್ನುವಂತೆ ಮಾಸ್ತರಿಗೆ ಕೇಳಿತ್ತು 
ಸುಮೇದ ಏನನ್ನು ಹೇಳಿರಬಹುದು? ಛೆ, ಇದೇ, ಇದೇ ಹಸದಿಂದ, 
ಛೇ ಇದೇ ಪಾಪಿ ಹಸ್ತದಿಂದ, ಹ್ಯಾಗೆ ಏಟು ಬಿತ್ತದು, ಇಪ್ಪತ್ತೆಂಟು ವಷ ೯ಗಳ 
ನನ್ನ ಸರ್ವೀಸ್ಸಿನಲ್ಲಿ ಎಷ್ಟೋ 118 ಮಕ್ಕಳನ್ನು ಹೀಗೇ” ಹೊಡೆದು ಬೈದು 
ಚ್‌ ದಾರಿಗೆ "ಹಚ್ಚಿದ್ದೇನೆ ಎಂಬ ನನ್ನ ಗ ನನಗೆ ಮ 
ತರಗತಿಗೇ ಮೊದಲ. ನಂಬರು ಬರುತ್ತಿದ್ದ. ಎಷ್ಟು ಪ್ರಾಮಾಣಿಕನಾಗಿ ಓದಿಕೊಳ್ಳುತ್ತಿದ್ದ, 
ಬಹಳ ಬುದ್ಧಿವ೦ತ ಹುಡುಗ, ಅವನ ಕಣ್ಣಿನಲ್ಲಿ ನನ್ನ ಬಗ್ಗೆ ಅದೆಂಥ ಗೌರವದ 
ಛಾಯೆ ಕಾಣಿಸುತ್ತಿತ್ತು. ಪಠ್ಯದಲ್ಲಿ ಏನಾದರೂ ಕಠಿಣವಾಗಿದ್ದನ್ನು ಕೇಳುವಾಗ 
ಅದೆಂಥ ತುಂಬು “ಬಿನಯ ಚನ ಮುಖಭಾವದಲ್ಲಿರುತ್ತಿತ್ತು! 
ಅಪರೂಪಕ್ಕೊಮ್ಮೆ ಎಂದಾದರೂ ತಪ್ಪು ಉತ್ತರ ನೀಡಿದ ದಿನ ಮುಖದಲ್ಲಿ 
ಹೇಗೆ ಸಂಕೋಚ ಉಕ್ಕುತ್ತಿತ್ತು. ಅಂದೂ ಸಹ ಅಂಥದೊಂದು ಮುಜುಗರ 
ಅವನ ಮುಖಭಾವದಲ್ಲಿ ತೆರೆದುಕೊಳ್ಳುತ್ತಿರುವಾಗಲೇ ನಾನು ಅವನ ಕೆನ್ನೆಗೊಂದು 
ಛಟೀರನೆ ಬಿಟ್ಟಿದ್ದೆ, ಅಂಥ ಎಷ್ಟು ಹೊಡೆತಗಳನ್ನು ಎಷ್ಟೋ ವಿದ್ಯಾರ್ಥಿಗಳಿಗೆ 
ನಾನು ಈವರೆಗೆ ಹೊಡೆದಿಲ್ಲ ? ಅದೊಂದು ಏಟು ಯಾಕೆ ಸುಮೇದನ; ಅದೂ 
ನನ್ನ ಅಚ್ಚುಮೆಚ್ಚಿನ ಶಿಷ್ಯನ ಪ್ರಾಣಕ್ಕೇ ಕುತ್ತಾಗಿಹೋಯಿತು? ಸಹಿಸಲಸಾಧ್ಯವಾಗಿ 
ಜಾರಿ ಹೋದ ಆ ಕಠಿಣ ಕ್ಷಣಗಳನ್ನು ನೆನಪಿಸಿ ಪಶ್ಚಾತ್ತಾಪ ಪಡುತ್ತಲೇ ನಾಯಕ 


ಸೊಸ ಹುಸುಷ್ಯ್ಯ / ಅಕ್ಟೋಬರ್‌/ ೨೦೧೮ 


ಮಾಸ್ತರು, ಅತ್ತಿತ್ತ ಹೊರಳಾಡಿ ತಮ್ಮನ್ನೇ ತಾವು ಮತ್ತೆ ಮತ್ತೆ ಪ್ರಶ್ನಿಸಿಕೊ೦ಡರು. 

"ಒಬ್ಬನೇ ಕೂತು ಎಲ್ಲವನ್ನೂ ೬1 ಯೋಚಿಸಬೇಣೆನಿಸುತಿತ್ತು ಇದರಲ್ಲಿ 
ನನ್ನ ತಪ್ಪೇನಿದೆ? ಅಥವಾ ಎಲ್ಲವೂ ನನ್ನದೇ ದೌರ್ಬಲ್ಯವೇ? ಇದಕ್ಕೆ ನಾನೇ 
ರ 'ಹೊಣೆಗಾರನೇ? ಎಂದೆಲ್ಲ ತಲೆ ತಿನ್ನುತ್ತ ತ್ತಿದ್ದ ನಾನಾ ಬಗೆಯ 
ಮಾಸ್ತರನ್ನು ನಿದ್ದೆಗೆಡಿಸಿ ಅಲ್ಲಾಡಿಸುತ್ತಿತ್ತು. ಪ್ರಕರಣ ಎಲ್ಲಿಗೆ ಹೋಗಿ 
ಮುಟ್ಟುತ್ತದೋ ಎ೦ಬ ಚಿಂತೆ ಅವರನ್ನು ಒಳಗೆಲ್ಲೋ ತೀಕ್ಷ್ಣ ಸುಡಲಾರಂಭಿಸಿತ್ತು 
ಯಾವುದೇ ಘಳಿಗೆಯಲ್ಲೂ ನನ್ನ ಮೇಲೆ ಆರೆಸ್ಟ್‌ ವಾರಂಟ್‌ ೩ ಹಿಡಿದು ಪೋಲೀಸರು 
ಮನೆ ಬಾಗಿಲಿಗೆ ಬಂದು ನಿಲ್ಲಬಹುದಲ್ಲ” ಅಂದೆನಿಸುತ್ತ ಹೋದಹಾಗೇ, 
ಮರುಕ್ಷಣದಲ್ಲೇ ಥಟ್ಟನೆ ಎದ್ದು ಕೂತ ಅವರು, ಹಾಗೇನಾದರೂ ಆಗಿಯೇ 
ಬಿಟ್ಟರೆ. ಹೆಂಡತಿಗೆ “ಹೇಳಿ ಹೋಗಬೇಕಾದ ಉದ್ದ ಪಟ್ಟಿಯನ್ನು ತಮ್ಮ 
ಮನಸ್ಸಿನೊಳಗೇ ತಯಾರು ಮಾಡಿಕೊಳ್ಳತೊಡಗಿದರು.. 

ಬ್ಯಾಂಕಿನ ಪಾಸ್‌ ಬುಕ್ಕು ತೆಗೆದು, ಮೀನಾಕ್ಷಿ ತಿಂಗಳ ಮನೆ ಖರ್ಚಿನ ಹಣ 
ಇರಿಸುವ ಡಬ್ಬದಲ್ಲಿ ಹಾಕಿಟ್ಟರು. ಮತ್ತು ಚೆಕ್‌ ಬುಕ್ಕಿನ ಎಂಟ್ಹತ್ತು ಚೆಕ್‌ಗಳಿಗೆ 


ಒಮ್ಮೆಲೇ ನಡುಗುವ ಕೈಗಳಿಂದಲೇ ಸಹಿ ಗೀಚಿಟ್ಟರು. ಸಹಿ ಮಾಡುವಾಗ ಮಾತ್ರ 


ಅವರ ಕಣ್ಣು ಮಂಜಾದಂತಾಗಿ ತಮ್ಮ ಹೆಸರಿನ ಮೊದಲಕ್ಷರ ಮಾತ್ರ ಅವರಿಗೆ 


ಕಂಡಿತು. ಹಾಲು ತರಕಾರಿ ಮೀನು ಹೀಗೆ ಮನೆಗೆ ಬೇಕಾಗುವ ರೇಶನ್ನನ್ನು 


ತಂದು ಕೊಡಲು ಆ ರಮಾನಂದನೇ ಸರಿ. ಇಷ್ಟು ದಿನ ಅವನೇ ಅಲ್ಲವೇ 
ಅದಕ್ಕೆಲ್ಲ ಸಹಾಯ ಮಾಡುತ್ತಿದ್ದವ. ನಾನಿಲ್ಲದೇ ಈ ಮನೆಯಲ್ಲಿ ಒಂಟಿಯಾಗಿರುವ 
ಬದಲು ತನ್ನದೆಲ್ಲ ಕೇಸು ಮುಗಿವತನಕ ಮಗು ಆಶಾಳನ್ನು ಕರಕೊಂಡು ತಾಯಿಯ 


ಮನೆಗಾದರೂ ಹೋಗಿರು ಅಂತೆಲ್ಲ ಇವಳಿಗೆ ಹೇಳಿಯಾದರೂ ಇಡಬೇಕಲ್ಲ 


ಎ೦ಬ ಆತಂಕದೊಂದಿಗೆ ಅವರು ಮೆಲ್ಲಗೆ ಅಡಿಗೆ ಮನೆಯತ್ತ ಹೆಜ್ಜೆ ಹಾಕಿದರು. 

ಅಲ್ಲಿ ಮೀನಾಕ್ಷಿ ಇಲ್ಲದ್ದು ಕಂಡು ತುಸು ಅಚ್ಚರಿಯಿಂದಲೇ ಹೊರಬಂದರು. 
ಹೊರಗೆ ಗೇಟಿನಲ್ಲಿ ಯಾರೊಂದಿಗೋ ಮಾತಾಡುತ್ತ ನಿಂತ ಅವಳನ್ನು ಕಂಡದ್ದೇ 
ಮಾಸ್ತರಿಗೆ ಇನ್ನಷ್ಟು ಗಲಿಬಿಲಿಯೆನ್ನಿಸಿತು. ಒಮ್ಮೆಲೇ ಅವಳನ್ನು ಕರೆಯುವ ಹಾಗೂ 
ಇಲ್ಲ, ಅಥವಾ ತಾನಾದರೂ ಮೊದಲಿನಂತೆ ಅವರಿದ್ದಲ್ಲಿಯೇ ಹೋಗಿ ನಿಂತು 
ಏನಾದರೂ ಮಾತನಾಡುವ ಮುಖವೂ ನನಗಿಲ್ಲದೇ ಹೋಯಿತಲ್ಲ, ಛೇ, ತಿರುಗಿ 
ಆ ಮಾತಿನ ಬಾಣ ಸುಮೇದನ ವಿಷಯಕ್ಕೇ ಬಂದು ನನ್ನನ್ನು ಎಲ್ಲ ಖಾಲಿಯಾಗಿಸಿ 
ಬಿಡುತ್ತದೋ ಅಂತ ಹೆದರಿದ ಮಾಸ್ತರು, ಹೊರ ಕೋಣೆಯ ಕುರ್ಚಿಯಲ್ಲಿ 
ದೆಣಪೆಯಲ್ಲಿ ನಿಂತ ಅವರಿಬ್ಬರೂ ಕಾಣುವಂತೆ, ತಮ್ಮ ದೇಹವನ್ನೆಲ್ಲ ಒಂದು 
ಹಿಡಿಯಲ್ಲಿ ಬಂಧಿಸಿಟ್ಟಂತೆ ಕೂತರು. ತನ್ನ ಮನಸ್ಸಿನ ತುಮುಲವನ್ನೆಲ್ಲ 
ಯಾರೊಂದಿಗಾದರೂ ಹೇಳಿಕೊಂಡುಬಿಡಬೇಕು ಅನಿಸುತ್ತಿತ್ತು ಆದರೆ 
ಮೀನಾಕ್ಷಿಯೊಂದಿಗೆ ಬೇಡ ಅಂತಲೇ ಅನ್ನಿಸುತ್ತಿತ್ತು. ಆಶಾ ಇನ್ನೂ ಚಿಕ್ಕವಳು, 
ಇದನ್ನು ಹೇಗೆ ಭರಿಸೀತು ಅವಳ ಮನಸ್ಸು) 

ಮೀನಾಕ್ಷಿಯೊಂದಿಗೆ ಹೇಳಿದರೆ ಅವಳ ಮನಸಿನಲ್ಲಿ ಇನ್ನಷ್ಟು ಗೊಂದಲ 
ಏರ್ಪಟ್ಟು ನಾಳೆಯ ಚಿಂತೆಯಿಂದ ಅವಳು ಇನ್ನಷ್ಟು ಕುಗ್ಗಿಹೋಗಬಹುದು, 
ಅವಳಿಗೆ ಸಮಾಧಾನವಾಗುವ ವಿಷಯವಷ್ಟನ್ನೇ ಅವಳೊಂದಿಗೆ ಮಾತಾಡುವುದು 
ಒಳಿತು. ಅವಳೊಂದಿಗಿನ ಇಂಥ ಸಮಾಧಾನದ ಮಾತಿಗೂ ಕೂಡ ಆ 
ರಮಾನಂದನೇ ಯೋಗ್ಯವಾಗಿದ್ದ. ಆದರೆ ಇಂದು ಆತನೂ ನನಗೆ ಬೆನ್ನು ಹಾಕಿ 
ಹೋಗಿಬಿಟ್ಟ "ನಿಮ್ಮ ಹೊಡೆತದಿಂದಲೇ ನಾನಿಷ್ಟು ಗಟ್ಟಿಯಾಗಿದ್ದು, ಎಲ್ಲ ಶಿಷ್ಠರೂ 
ಅವರವರ ದಾರಿಯಲ್ಲಿ ಉದ್ದಾರ ಅಂತ ಆದದ್ದೇ ಆಗಿದ್ದರೆ, ಅದು ನಾಯಕ 
ಮಾಸ್ತರ ಗಣಿತ ಮತ್ತು ವಿಜ್ಞಾನ ಕಲಿಸುವ ವೈಖರಿಯಿಂದ ಮತ್ತು ಅವರು 
ಕೊಡುವ ಹೊಡೆತಗಳಿಂದ ಅಂತ ಹೇಳುತ್ತಿದ್ದ. ರಮಾನಂದ, ಎಷ್ಟು ಬೇಗ 
ಬದಲಾಗಿಬಿಟ]' ಅಲ್ಪ ಸ್ವಲ್ಪ ಜಾಗ್ರತವಾಗಿದ್ದ. ಮಾಸ್ತರ ಆತ್ಮವಿಶ್ವಾಸ 'ಇದ್ದಲ್ಲೇ 
ಉಡುಗಿದಂತಾಯಿತು. ಮಾತು ಮರೆತಂತಾಯಿತು. 

ಆಗಸದಲ್ಲಿ ಕಪ್ಪು ಮೋಡಗಳು ಖಟ್‌ ಕಟ್‌ ಕಟಲ್‌ ಎಂದು ಗುಡುಗು 
ಹಾಕುತ್ತಿದ್ದವು. ರಸ್ತೆಯಿಂದ ಅವಸರದಲ್ಲಿ ಬಂದು ಗೇಟು ಹೊಕ್ಕ ನಾಲ್ಕಾರು 
ಜನ ಕೊಂಚ ನಿಂತು ಮೀನಾಕ್ಷಿಯಲ್ಲಿ ಏನನ್ನೋ ವಿಚಾರಿಸಿದವರೇ ದೊಡ್ಡ 
ಹೆಜ್ಜೆಯಲ್ಲೇ ತಮ್ಮ ಮನೆಯ ಬದಿ ಬಂದದ್ದನ್ನು ಮಾಸ್ತರು ಕೂತಲ್ಲಿಂದಲೇ 
ಗಮನಿಸಿದರು. ಅವರೆಲ್ಲ ಸುಮೇದನ ಜಿ ಆಂತ ಅವರಿಗೆ ಪಕ್ಕನೆ 
ಅನಿಸಿಹೋಯಿತು. ತಾನು ಹಾಗೇ ಕುಳಿತಿರಲೋ ಅಥವಾ ಒಳಗೆದ್ದು 112 
ತಿಳಿಯದೇ ಅವರು ಚಡಪಡಿಸಿಹೋದರು. ಮುಂದೊದಗುವ ಅನಾಹುತಗಳನ್ನೆಲ್ಲ 
ಬಂದಂತೆ ಸ್ವೀಕರಿಸುವ ಹಂತಕ್ಕೆ ಮಾಸ್ತರ್ರ ಮನಸ್ಸು ಜಡವಾಗಿತ್ತು. ಅತ್ತಿತ್ತ 
ನೋಡುವುದರೊಳಗೆ ಅವರೆಲ್ಲ “ಬಂದು "ತಮ್ಮ ಸುತ್ತಲೂ ಕೂತೇ ಬಿಟ್ಟದ್ದು 


೧೫ 


ಮಾಸ್ತರಿಗೆ ಉಸಿರುಕಟ್ಟಿಸುವಂತಾದರೂ ತಗ್ಗಿದ ತಲೆಯನ್ನು ಮೇಲೆತ್ತಲು ಅವರಿಗೆ 
ಸಾಧ್ಯವಾಗಲಿಲ್ಲ. ಕ್ಷಮಿಸಿ ಅಂತಲಾದರೂ ಯಾವ ಬಾಯಲ್ಲಿ ಕೇಳಿಕೊಳ್ಳುವುದು? 
ಇದು ಯಾರೂ ಸಹಜವಾಗಿ ಕ್ಷಮಿಸುವಂಥ ಸಂಗತಿಯೇ ಅಲ್ಲ, ನಾನು ಎಲ್ಲದಕ್ಕೂ 
ತಯಾರಿರಬೇಕು, ಇನ್ನೊ ಬ್ರರ ಮನೆಯ ಹಸುಗೂಸನ್ನು "ಹೀಗೆ ವಿನಾಕಾರಣ 
ತಿಂದುಕೂತಂತೆಯೇ ಅಲ್ಲವೇ ಇದು? ಪಶ್ಚಾತ್ತಾಪದ ನಿತಾಂತ ಯಾತನೆಯೊಂದು 
ಅವರ ಪಾಲಿಗೆ ಗಂಟಲಿನಲ್ಲಿ ಕೂತ ವಿಷವಾಗಿ ಪರಿಣಮಿಸಿತ್ತು. 

ಎದುರು ಕೂತ ಸುಮೇದನ ಚಿಕ್ಕಪ್ಪ ಮೆಲ್ಲಗೆ ಬಾಯಿಬಿಟ್ಟಿದ್ದ "ಮಾಸ್ತರ್ರೇ, 
ಇಷ್ಟು ಬೇಸರ ಮಾಡ್ಕೊಬ್ಯಾಡಿ, ರಮಾನಂದ ಹೇಳಿದ ಮೂರು ದಿನದಿಂದ 
ನೀವು ಶಾಲೆಗೂ ಹೋಗಿಲ್ಲಂತೆ, ಎಷ್ಟೊಳ್ಳೆ ಮಾಸ್ತರು ನೀವು, ನಿಮ್ಮ ತರಬೇತಿ 
ಮಕ್ಕಳಿಗೆ ಅಗತ್ಯ, ಎಸ್ಸೆ ಸೆಲ್ಫಿ ಮಕ್ಕಳ ಪರೀಕ್ಷೆಗಳು” ಹತ್ತಿರ ಬಂತು, "ಳಿ ಸರ್‌ 
ನೀವು ಹೀಗೆ ಕೂತಿದ್ದು ನಮ್ಮಿಂದ ನೋಡಲಾಗುತ್ತಿಲ್ಲ' ಎಂದೆಲ್ಲ ಆತ ಸಣ್ಣ 
ಸ್ವರದಲ್ಲಿ ಮುಂದುವರೆಸಿದ್ದ. ತಕ್ಷಣ ಮಾಸ್ತರೊಳಗೆ ತುಂಬಿದ ಮೋಡವೊಂದು 
ಕಳಚಿಬಿದ್ದಂತಾಗಿ, ಒಮ್ಮೆಲೇ ದುಃಖದ ಕಟ್ಟೆಯೊಡೆದು ಕೂತಲ್ಲೇ ಎರಡೂ 
ಹಸ್ತಗಳಿಂದ ಮುಖ ಮುಚ್ಚಿ ಬಿಕ್ಕಳಿಸಿದರು. ಅದನ್ನು ನೋಡಲಾಗದೇ ಅವರೆಲ್ಲ 
ಥಟ್ಟನೆ ಎದ್ದು ನಿಂತರು. ಸ್ಥಿತಪ್ರಜ್ಞರಾಗಿ ಕೂತ ಮ ತಂದೆ ತುಸುವೇ 
ಮುಂದಕ್ಕೆ ಜರುಗಿ "ನಾಳೆಯೇ ಶಾಲೆಗೆ ಹೊರಡಿ ಮಾಸ್ತರ್ರೇ, ಏನೂ ಯೋಚನೆ 
ಮಾಡಬೇಡಿ. ಶಾಲೆಯಲ್ಲಿ ಮಕ್ಕಳು ಕಾಯ್ತಿವೆ' ಎನ್ನುತ್ತ “ಓಮ್ಮೆ ಮಾಸ್ತರ್ರ ಹೆಗಲು 
ಸವರಿ ತುಂಬಿಬರುತ್ತಿದ್ದ ಕಣ್ಣಿನೊಂದಿಗೆ ಗೇಟಿನೆಡೆ ನಡೆದಿದ್ದರು. 

ಹರೆಯದ ಮಗನನ್ನು ಕಳಕೊ೦ಡ ಒಬ್ಬ ತಂದೆಯ ಭಾವನಾತ್ಮಕ ನೋವಿಗಿ೦ತ 
ಹೆಚ್ಚಾಗಿ ಉಳಿದ ವಿದ್ಯಾರ್ಥಿಗಳನ್ನು ಬೆಳೆಸುವ ಮಾಸ್ತರ್ರ ಮಹತ್ವವೇ ಹೆಚ್ಚೆಂದು 
ಸಾರುವ ಆ ಪ್ರಕರಣ ಮೀನಾಕ್ಷಿಯಲ್ಲಿ ಒಂದು ರೀತಿಯ ಅಲೌಕಿಕ ಅನುಭೂತಿಯನ್ನು 
ಉಕ್ಕಿಸಿತ್ತು ಮನುಷ್ಯ ಮಾತ್ರರಿ೦ದ ಇದು ಸಾದ್ಯವೇ? ಎ೦ಬ ಬೆರಗು ಅವಳನ್ನು 
ತಟ್ಟಿ ಅಲ್ಲಾಡಿಸಿತ್ತು. ಎಲ್ಲ ಒಳ್ಳೆಯತನಗಳನ್ನೂ ಮೀರಿದ ಗಂಡನ ವ್ಯಕ್ತಿತ್ವ ಅವಳ 
ಚಿತ್ತದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಿತ್ತು ಹೊರಗೆ ಮಳೆ ಸುರಿಸಿದ ಮುಗಿಲು 
ಪರಿಶುಭ್ರಗೊಂಡಿತ್ತು ಆರ್ದಗೊಂಡ ಕಣ್ಣಿನಿಂದ ಮಾಸ್ತರು ಆ 
ಮುಗಿಲನ್ನೇ ತದೇಕ ದಿಟ್ಟಿಸಿದರು. ಸುಮೇದ ಅಂಥದೊಂದು ಕಷ 
ಎತ್ತರದ ಜಾಡು ಹಿಡಿದು ನಡೆದಿದ್ದ. 


(ಧಾರವಾಡದಲ್ಲಿ ನೆಲೆಸಿರುವ, ಮೂಲತಃ ಉ.ಕ 
ದವರಾದ ಸುನಂದಾ ಕಡಮೆ ಕನ್ನಡದ ಪ್ರಮುಖ ಕವಿ- 
ಕಥೆಗಾತಿ-ಪ್ರಬಂಧಕಾರರಾಗಿದ್ದಾರೆ) 


ಕುಪ್ಪಳ್ಳಿಯಲ್ಲ ಸಮಾಜವಾದಿ ಅಧ್ಯಯನ ಶಿಜರ 


ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನವು ಪ್ರತಿ ವರ್ಷದಂತೆ ಈ ವರ್ಷವೂ 
ರಾಷ್ಟಕವಿ ಕುವೆಂಪು ಪ್ರತಿಷ್ಠಾನದ ಸಹಯೋಗದೊಂದಿಗೆ ಈ ಆಗ 
೨೭ 'ಹಾಗೂ ರಾಡು ಕುಪ್ಪಳ್ಳಿಯಲ್ಲಿ ತನ್ನ ವಾರ್ಷಿಕ ಆಧ್ಯಯ 
ಶಿಬಿರವನ್ನು ಏರ್ಪಡಿಸಿದೆ. ಈ "ಶಿಬಿರದ ಎ ಯೆ ್ಫ ಹ. 
ಆ ಬಾ ಉ 

ಈ ಶಿಬಿರದಲ್ಲಿ ನಾಡಿನ ಹಿರಿಯ ಚಿ೦ತಕರು ಉಪನ್ಯಾಸಗಳನ್ನು ನೀಡಿ 

ಚರ್ಚೆಗಳನ್ನು ನಡೆಸಿಕೊಡುವರು. ಎರಡೂ ದಿನಗಳ ಕಾಲ ಶಿಬಿರದಲ್ಲಿ ಪೂರ್ತಿ 
ಭಾಗವಹಿಸುವ ಸಮಯಾವಕಾಶವಿರುವವರು ಮಾತ್ರ ಶಿಬಿರಾರ್ಥಿಗಳಾಗಿ 
ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. 


೨೬ರ ರಾತ್ರಿಯ ಊಟದಿಂದ ಹಿಡಿದು ೨೮ರ ಸಂಜೆಯ ಚಹಾದವರೆಗೆ 
ಸಾಮೂಹಿಕ ವಸತಿ ಮತ್ತು ಊಟೋಪಹಾರಗಳ ವ್ಯವಸ್ಥೆ ಮಾಡಲಾಗುವುದು. 


ಶಿಬಿರ ಶುಲ್ಕ ಒಬ್ಬರಿಗೆ : ರೂ. ೩೦೦/- ವಿದ್ಯಾರ್ಥಿಗಳಿಗೆ: ರೂ ೨೦೦/ 
- ವಸತಿ ಸೀಮಿತವಾಗಿರುವುದರಿಂದ ಆಸಕ್ತರು ಕೂಡಲೇ ಹೆಸರು 
ನೋಂದಾವಣೆ ಮಾಡಿಕೊಳ್ಳಬೇಕು. ಮುಂಚಿತವಾಗಿ ಹೆಸರು 
ನೋಂದಾಯಿಸಿಕೊಳ್ಳದವರಿಗೆ ಶಿಬಿರಕ್ಕೆ ಪ್ರವೇಶವಿಲ್ಲ 

ಹೆಸರು ನೋಂದಾವಣೆಗಾಗಿಸಂಪರ್ಕ ದೂರವಾಣಿ ಸಂಖ್ಯೆಗಳು: 


೯೭೩೧೯೨೯೭೩೧ / ೯೪೮೦೧೪೧೯೮೪ / ೯೪೮೧೩೫೧೦೩೯. 
ಡಿ.ಎಸ್‌. ನಾಗಭೂಷಣ 
ಅಧ್ಯಕ್ಷರು : ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನ 


ಹೊಸ ಸಸುಸ್ಯ / ಅಕ್ಟೋಬರ್‌ / 900 


ಗಾಂಧಿ ಸಾವಿನಲ್ಲೂ ನಕ್ಕವರು 


ನನ್ನ ಕೊಲ್ಲಲೆಂದು ಮಸೆದ ಖಡ್ಗ ನನ್ನ ಕೈಗೆ ತಂದುಕೊಡಿ 
ನಾನೇ ತಿವಿದುಕೊಳ್ಳುತ್ತೇನೆ ನಿಮ್ಮ ಹೆಜ್ಜೆ ಗುರುತು ಸಿಗದ್ದಾಗೆ 
ಏಕೆಂದರೆ ನೀವು ದೇಶ ಭಕ್ತರು ಗಾಂಧಿ ಸಾವಿನಲ್ಲೂ ನಕ್ಕವರು 


ಯಾಕೆ ವಿಷದ ಬಾಟಲಿ ಹಿಡಿದುಕೊಂಡು ತಿರುಗುತ್ತಿರುವಿರಿ 
ನನ್ನ ಕೈಗೆ ತಂದುಕೊಡಿ ನಾನೇ ಕುಡಿದು ಮಲಗಿಬಿಡುತ್ತೇನೆ 


ನಿಮ್ಮ ಬೆರಳ ಗುರುತು ಯಾವ ಪುರಾವೆಗೆ ಸಿಗದ್ದಾಗೆ 


ಏಕೆಂದರೆ ನೀವು ಸಾಧ್ವಿಗಳು ಕೊಲ್ಲುವುದೇ ನಿಮ್ಮ ಧರ್ಮಪಾಠವಂತೆ 


ಒಂದು ತುಂಡು ರೊಟ್ಟಗಾಗಿ ಹಸಿದವರ ಲೋಕ ದೊಡ್ಡದಾಗಿದೆ 
ನೀವು ದೇವರ ಹೆಸರಿನಲ್ಲಿ ಚರಂಡಿ ತುಂಬುವಷ್ಟು ಅನ್ನ ಚೆಲ್ಲಿದ್ದೀರಿ 


ತಲೆಗೆ ಎಣ್ಣೆ ಕಾಣದ ಬಡವರ ಮುಂದೆ ತುಪ್ಪ ಸುಟ್ಟದ್ದೀರಿ 
ಆದರೂ ದೇಶಭಕ್ತರು ನೀವು ನಿಮ್ಮ ಯಜ್ಞದ ಕುಂಡ 
-ದಲ್ಲಿ ಕುದ್ದು ಹೋದವರು ನಾವು 


ಇಲಿ ತಿಂದು ಬಿಟ್ಟ ಪಂಚಾಂಗ ಹಿಡಿದುಕೊಂಡು 
ನಿಮ್ಮ ಹಣೆಬರಹ ತಿದ್ದಿಕೊಳ್ಳದೆ ಕಂಡವರ ಭವಿಷ್ಯ 


-ಕ್ಕೆ ಕೈ ಹಿಡಿದುಕೊಂಡು ಕಾಲ ಮರೆತವರು ನೀವು 


ಸುಮ್ಮನೆ ಇರಲಾರದೆ ತುಕ್ಕು ಹಿಡಿದ ತಲ್ವಾರ್‌ ಗಳಿಗೆ 
ಸಾಣೆ ಹಿಡಿಯುವ ಕೆಟ್ಟ ಯೋಚನೆ ಬಿಟ್ಟು ಬಿಡಿ 
ನಾಳೆ ನೀವೇ ಮಸೆದ ಖಡ್ಗ ತಲ್ವಾರ್‌ ಚೂರಿ ಹಸಿದ 
ಮಬ್ಬಿನಲ್ಲಿ ನಿಮ್ಮ ರಕ್ತ ಕೇಳುವ ಕಾಲ ಬರಬಹುದು 


ಏಕೆಂದರೆ ನೀವು ದೇಶಭಕ್ತರು ಗಾಂಧಿ ಸಾವಿನಲ್ಲೂ ನಕ್ಕವರು 
ಸಿ.ಬಿ. ಚಿಲ್ಕರಾಗಿ 


ಬದುಕಿಯೂ ಸತ್ತಂತೆ... 


ಹಾಲಿಗೆ ನೀರು ಬೆರೆತರೆ 
ಅರಿಯಬಹುದಲ್ಲದೆ 

ನೀರಿಗೆ ನೀರು ಬೆರೆತರೆ 
ಅರಿಯಬಹುದೇ ಅಯ್ಯ! 


ಮುಖದಲಿ ನಗುವ ಧರಿಸಿದರೆ 
ನೋಡಬಹುದಲ್ಲದೆ ಮನದಲ್ಲಿನ 
ನಗುವನರಸಬಹುದೇ ಅಯ್ಯಾ! 


ಒಡಲಬೇನೆಯದು ಮುಖದಲ್ಲಿ ಒಡಮೂಡೆ 
ಕಣ್ಣಲ್ಲಿ ಕಾಣಬಹುದಲ್ಲದೆ 
ಕಿವಿಯಾರೆ ಕೇಳಬಹುದೇ ಅಯ್ಯಾ! 
ಕೃಪಣರ ಕೈಗಿತ್ತ 

ಕೃಪಾಣದ ಅರಿವನೆತ್ತ 
ಅರಿಯಬಲ್ಲರಯ್ಯಾ! 


ಬದುಕಿನೆದೆರು ನಿಂತರೂ 
ಸಾವ ನೆನೆದು ಸಾಯುವಂತೆ 
ನಾವಿದ್ದೇವಯ್ಯಾ। 


-ಬಾ.ಹ. ರಮಾಕುಮಾರಿ 


ಗೌಣ ಚಿತ್ರಗಳು: ಡಿಜಯುಶ್ರೀ ಸಾಲಾಡಿ 


೧೬ 


ಲ್‌ 


ವಿಳಾಸ 4 | 


ಗುರುತೇ ಮೂಡದ Ned 
ಹೆಜ್ಜೆಗಳ | 

ಗುರುತಿಡುವುದು ಹೇಗೆ 
ಲೆಕ್ಕವಿಡುವುದಾದರೂ | 
ಹೇಗೆ... | 


ಮೈಲಿಗೊಂದು ಕಲ್ಲನಿಟ್ಟು '" 
ಆಚೆಗೊಂದು ಕಂಬನೆಟ್ಟು 
ಬಾವುಟ ಹಾರಿಸುವುದಾದರೂ 


0 
ಹೇಗೆ...! | | 


ನೆನಪೇ ಇರದ ತಿರುವುಗಳಿಗೆ | I 
AU 

ಎಂದೂ ತೋಚದ ದಿಕ್ಕುಗಳಿಗೆ | 

ಹೆಸರನಿಡುವುದಾದರೂ 

ಹೇಗೆ... 


ಮೂಡಿಯೇ ಇಲ್ಲದ ಗುರುತಗಳ 
ಅಳೆಯುವುದು ಹೇಗೆ 
ಅಳಿಸುವುದಾದರೂ 

ಹೇಗೆ... 


ನಿಂತ ನೆಲ 

ಹೊರಟ ದಾರಿ 
ಗಮ್ಯವೂ ಅಗೋಚರ 
ಗುರುತಿಡುವುದು ಹೇಗೆ 
ವಿಳಾಸವಿರುವುದಾದರೂ 
ಹೇಗೆ...! 


ಕಾವ್ಯಶ್ರೀ ಹೆಚ್‌. 


ಜಡತೆ 


ಜಡಗೊಂಡಿದೆ 
ಮಿಸುಕಾಡುವುದೂ ಕಷ್ಟ 


ಮಾತಿಗೆ ಬಗ್ಗದ 
ಚಾಟಿಗೆ ಹೆದರದ 
ಚಾವಟಿಗೆಯ ವ್ಯಾಪಾರ 


ಲಾಭದ ಲೆಕ್ಕದಲ್ಲಿ 

ಲೋಕವ ಮರೆತು 
ಮೆರೆಯುತ್ತಾರೆ. 

ಚಾಟಿ ಹಿಡಿದವರೇ 

ಸೋತು ಹುಚ್ಚರಾಗುತ್ತಾರೆ 
ಸದಾ ಅನಸ್ತೇಶಿಯ ಮದ್ದನ್ನ 
ಚುಚ್ಚಿಕೊಂಡು 
ನಿಸ್ನೇಜವಾಗಿರುತ್ತದೆ 

ಕಲ್ಲು ಗುಂಡಾಗಿರುತ್ತದೆ 
ಅವರ ಒಡಲು 

ಹೃದಯದ ಗೊಡವೆ ಇಲ್ಲದೆ. 


-ಪ್ರಕಾಶ್‌ ಮರ್ಗನಳ್ಳಿ 


ಸೊಸ ಹುಸುಡ್ಯ್ಯ / ಅಕ್ಟೋಬರ್‌/ ೨೦೧೮ 


೧೭ 


ಸಾಹಿತ್ಯ, ಸಹಿಷ್ಣುತೆ, ಸನ್ಮಾನ ಜತ್ಛಾಣಿ ಕೆಲವು ಬಿ ಟಿಜೆಗಳು 


ಪ್ರಸನ್ನರ ಹೇ ರಾಮ್‌ /' 
ಈಗ ಬೆಂಗಳೂರಿನ "ಗ್ರಾಮಸೇವಕ ಸಂಘ'ದ 
ಪ್ರಸನ್ನರಾಗಿರುವ ನಮ್ಮ ಹೆಗ್ಗೋಡಿನ ಪ್ರ 
ಇತ್ತೀಚಿನ ಖಯಾಲಿ ಎಂದರೆ, "ಹೇ ಬ್‌ 
ದೇಶದಲ್ಲಿ ಬೆಳೆಯುತ್ತಿರುವ ಅಸಹಿಷ್ಣುತೆ ಈಗ ಅವರನ್ನು 
ಬಹುವಾಗಿ ಕಾಡಿದೆ. ಮೊನ್ನೆ ತಾನೆ 'ಕೈಉತ್ಪನ್ನಗಳ 
ಜಿನ್ನ ತೆರಿಗೆ ಇಳಿಸಿ' ಜಾ ಮಾಡುತ್ತಿದ್ದರಲ 
ಪ್ರಸನ್ನ? ಎಂದು ಯಾರಾ ನರೂ ಕೇಳಿದರೆ. ಅದರ 


ವಿಸರಣೆಯೇ ಈ “ಹೇ ಪ ಹ ಅವರು! ಏನಾದರೂ ಮಾಡುತಾ 


ಸದಾ ಸುದ್ದಿಯಲ್ಲಿರಬಯಸುವ ಕರ್ನಾಟಕದ “ಜನಪರ'ವೆ೦ದು ಹೇಳಲಾಗುವ 
ಹೋರಾಟ ಕ್ಷೇತ್ರದ ಈ ಹಳೆಯ ಕುದುರೆಯ ಓಟದ ಗಮ್ಯ ಯಾವುದೆಂಬುದು 
ಯಾರಿಗೂ-ಬಹುಶಃ ಅವರಿಗೂ ತಿಳಿಯದು! ಏಕೆಂದರೆ ಒಮ್ಮೆ ನೋಡಿದಾಗ 
ಇದ್ದ ಅವರ ವೇಷ, ಘೋಷಣೆ, ಗುರಿ, ಸುತ್ತಲಿನ ಜನ ಇನ್ನೊಮ್ಮೆ ನೋಡಿದಾಗ 
ಇರುವುದಿಲ್ಲ. ನೇಕಾರರ ಸಂಘಟನೆ, ಬದನವಾಳು ಸ ಸತ್ಯಾಗ್ರಹ, ಸಸ್ಯಿರ ಅಭಿವೃದ್ಧಿ, 
ಗ್ರಾಮಸ್ವರಾಜ್ಯದಿ೦ದ ಹಿಡಿದು ಈಗ "ಹೇರಾಮ್‌' ತಲುಪಿ ನಾವೂ ಅವರನ್ನು 
ನೋಡಿ ಹ ರಾಂ!” ಎನ್ನುವಂತಾಗಿದೆ! ಆದರೆ ಅವರನ್ನು ಕೇಳಿ, ಇವೆಲ್ಲ 
ಒಂದೇ ಗುರಿಯೆಡೆಗೆ ಮ್‌ ಎನ್ನುತ್ತಾರೆ. ಒಂದೇ ಗುರಿಯಾದರೆ ಈ; ನೆಗೆತ- 


ಜಿಗಿತಗಳೇಕೆ? ಬೇರೆ ಬೇರೆ ಬ್ಯಾನರ್‌ಗಳೇಕೆ? ಹಾಗೆಂದೇ, ಮೇಲೆ ಅವರ ಬಗ್ಗೆ 
ನಾನು "ಖಯಾಲಿ' ಎಂಬ ಶಬ್ದ ಬಳಸಿದ್ದು. ಸ್ವಲ್ಪ ಕಾಲ ಅವರ ಜೊತೆಯಲ್ಲಿದ್ದ 


ನಾನಂತೂ ಸುಸ್ತಾಗಿದ್ದೇನೆ. ಸುಸ್ತಾಗಿರುವ ಇತರ ಹಲವರನ್ನೂ ಕಂಡಿದ್ದೇನೆ. 
ಜೊತೆಯವರು ಸುಸ್ತಾದಷ್ಟೂ ಪ ಪ್ರಸನ್ನರ ಉತ್ಸಾಹ ಹೆಚ್ಚುತ್ತಾ ಜಾ ಕಾಣುತ್ತದೆ. 
ಇತ್ತೀಚೆಗೆ ಪ್ರಸನ್ನರ 'ಗ್ರಾಮಮಸೆ ವಕ ಸಂಘ” ಮೆತ್ತು ಗಣೇಶ್‌ದೇವಿಯವರ 
“ದಕ್ಷಿಣಾಯನ' ಸೇರಿ 'ಜಿಂಗಳೂರಿನಲ್ಲಿ ದೇಶದಲ್ಲಿ ಹೆಚ್ಚುತ್ತಿರುವ “ಅಸಹನೆ” ಕುರಿತು 
ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವೊಂದನ್ನು "ಏರ್ಪಡಿಸಿದ್ದವು, (ಪ್ರಸನ್ನ ಇದ್ದೆಡೆ 
“ಅಖಿಲ ಭಾರತ'ದ ಬೋರ್ಡು ಜಂ) ನನಗೂ ಆಹ್ವಾನವಿತ್ತು. ಅಂದೇ 
ನನಗೆ ಬೆ೦ಗಳೂರನಲ್ಲಿ ಬೇರೆ ಪೂರ್ವನಿಯೋಜಿತ ಕೆಲಸವಿದ್ದುದರಿಂದ ಈ 
ಸಮ್ಮೇಳನವನ್ನೂ ಒಮ್ಮೆ ನೋಡಿ ಬರೋಣವೆಂದು ಅಲ್ಲಿಗೆ ಹೋದೆ. ಸಭೆಯಲ್ಲಿ 
ನನ್ನನ್ನು ಕಂಡೊಡನೆ ಸಭೆಯ ನಿರ್ವಾಹಕರಾಗಿದ್ದ ಮಿತ್ರ ಚೆನ್ನಿವರು, "ನೀವು 
ಮಾತಾಡಬೇಕು' ಎಂದು ಒತ್ತಾಯಿಸಿ ನನ್ನ ಹೆಸರನ್ನು ಪಕಟಿಸಿಯೇಬಿಟ್ಟರು. ಯಾವುದೇ 
ಸಿದ್ದತೆಯಿಲ್ಲದ ನಾನು ನಿರ್ವಾಹವಿಲ್ಲದೆ ಎರಡು ನಿಮಿಷ ಮಾತಾಡಬೇಕಾಯಿತು. 
ಅಲ್ಲಿ ನಾನು ಹೇಳಿದ್ದಿಷ್ಟೇ: "ಬಲಪಂಥೀಯರ ಅಸಹನೆಯ ಬಗ್ಗೆ ಚಿಂತಿತರಾದವರು 
ಇಲ್ಲಿ ಸೇರಿದ್ದೇವೆ. ನಾನು ೪೦ ವರ್ಷಗಳಿಂದ ಎಡಪಂಥೀಯರ : ಸಹವಾಸದಲ್ಲಿದ್ದೇನೆ. 
ಈ ಸಹವಾಸ ನನ್ನನ್ನು ನಿಜವಾಗಿಯೂ ಸುಸ್ತು ಮಾಡಿದೆ. ಕಾರಣ. "ಇವರ 
ಅಸಹನೆಯೇನೂ ಕಡಿಮೆಯಲ್ಲ. ಆದ್ದರಿ೦ದ ಎಲ್ಲಿಯವರಗೆ ನಮ್ಮ ಎಡಪಂಥೀಯರು 
ಗಾಂಧಿಯನ್ನು ನಮ್ಮ ನಡುವಿನ ನಿಜವಾದ ಎಡಪಂಥೀಯ ಎಂದು ಮನವರಿಕೆ 
ನರ್ಸ್‌ ಇಂದಿಗೆ ಬೇಕಾದ ಆ ಗಾಂಧಿಯನ್ನು ಕಂಡುಕೊಳ್ಳುವುದಿಲ್ಲವೋ 
ಅಲ್ಲಿಯವರೆಗೆ ಯಾವುದೇ ಅಸಹಿಷ್ಣುತೆಯನ್ನು ಎದುರಿಸಲು ಸಾಧ್ಯ ವಿಲ್ಲ. 
ಇದರೊಂದಿಗೆ ನನಗೆ ಹೇಳಬೇಕೆನಿಸಿದ; ಆದರೆ ಹೇಳಲಾಗದಿದ್ದ 
ಮಾತುಗಳು ಅ೦ದು ಪ್ರಸನ್ನ ಮತ್ತು ನಮ್ಮ ಚೆನ್ನಿ ಸೇರಿದಂತೆ ಇತರ ಕೆಲವರು 
ಗಾಂಧಿ ಟೋಪಿ ಧರಿಸಿ ಓಡಾಡುತ್ತಿದ್ದುದನ್ನು ಕಂಡು ಅನ್ನಿಸಿದ ತಮಾಷೆಗೆ 
ಸಂಬಂಧಿಸಿದ್ದು. ನಮ್ಮಂಥವರು ಇಂದು ಸಾರ್ವಜನಿಕವಾಗಿ ಟೋಪಿ 
ಧರಿಸಲು ನಿಜವಾಗಿ ತುಂಬ ಧೈ ರ್ಯ' ಬೇಕಾಗುತ್ತದೆ; ಎರಡು- ಮೂರು ಬಾರಿ 
ಯೋಚಿಸಬೇಕಾಗುತ್ತದೆ. ನಮ್ಮೊಳಗೇ ಹಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕಾಗುತ್ತದೆ. 
ಇವರೆಲ್ಲ ಆ ಪ್ರಶ್ನೆಗಳನ್ನು ಕೇಳಿಕೊಂಡೇ ಆ ಹ ಧರಿಸಿದ್ದರೆ? ಇವರ 
ನಂದಿನ ದಿನಗಳ ಹೆಜ್ಜೆಗಳ: ಷ್ನೇ ಈ ಪ್ರಶ್ನೆಗೆ ಉತ್ತರ ಹೇಳಿಯಾವು. 
ಪ್ರಸನ್ನರ ಸಂಪರ್ಕ ಜಾಲ ತುಂಬ ದೊಡ್ಡದು; ಅವರು ಇಂತಹ ಸಭೆಗಳನ್ನು 
ವ ನಿಷ್ಣಾತರು. ಅವರ “ಜೊತೆಗೀಗ ಮುಗ್ಧ ಆ 
“ಗಾಂಧಿವಾದಿ 'ಗಳೊಂದಿಗೆ ಎಲ್ಲ ಛಾಯೆಗಳ ಎಡಪಂಥೀಂಯರೂ 
ಸೇರಿಕೊಂಡಿದ್ದಾರೆ. ಕಾರ್ನಾಡರಂತಹ “ನವ ಎಡಪಂಥೀಯ'ರೂ ಸೇರಿದಂತೆ! 
ಮೋದಿ ಅಥವಾ ಸಂಘ ಪರಿವಾರ ಎಂಬ ಸಾಮಾನ್ಯ ಶತ್ರು ಸ್ಪಷ್ಟವಾಗಿ ಕಣ್ಣಿಗೆ 


ಬೀಳುತ್ತಿರುವವರೆಗೆ ಎಲ್ಲ ಸರಿಯಿದ್ದೀತು. ಆ ಚಿತ್ರ ಸ್ವಲ್ಪ ಅಸ್ಪಷ್ಟವಾಗತೊಡಗಿದೊಡನೆ 
ಪ್ರಸನ್ನ ಇನ್ನೊಂದು ಘೋಷಣೆ, ಇನ್ನೊಂದು ವೇಷ ಕಂಡುಕೊಳ್ಳಬೇಕಾದೀತು! 
ಇದೇ ಅವರ ಜೊತೆ ಹೆಜ್ಜೆ ಹಾಕಿದವರ, ಹಾಕುತಿ ತ್ರಿರುವವರ, ಹಾಕಬಯಸುವವರ 
ಸಮಸ್ಯೆ. ನಿಜ ಹೇಳಬೇಕೆಂದರೆ, ನನಗೆ ಕಂಡಂತೆ ಇದು ಪ ಪ್ರಸನ್ನರ ವ್ಯಕ್ತಿತ್ವದ ಸ ಸಮಸ್ಯೆ 
ಅದು ನೀಗುವವರೆಗೆ ಅವರ ಈ ಯಾತ್ರೆ ನಡೆದೇ ಇರುತ್ತದೆ. ಯಾತ್ರೆಯ 
" ಭಾಗವಾಗಿ ಪ್ರಸನ್ನರದ್ದೂ ಸೇರಿ ಎಲ್ಲರ ಅಸಹಿಷ್ಣುತೆ ನೀಗುವಂತಾದರೆ ಆದೊಂದು 
ದೊಡ್ಡ ೬.181 ಅದರೆಲ್ಲ ಕೀರ್ತಿಯನ್ನೂ ಪ್ರಸನ್ನರಿಗೇ ಕೊಡೋಣ. 
"'ಪಣತಿಪರ'ರ ಅನಹಿಷ್ಟಾತೆ 

¥ ಬೆಂಗಳೂರಿನ ಈ ಸಮ್ಮೇಳನದ ಒಂದು ವಾರದ 
ನಂತರ ಮೈಸೂರಿನಲ್ಲಿ ಅಭಿರುಚಿ ಪ್ರಕಾಶನದವರು 
ಆಯೋಜಿಸಿದ್ದ “ತೇಜಸ್ವಿ-೮೦' ಕಾರ್ಯಕ್ರಮ. ಅದರಲ್ಲಿ 
ಎ ತೇಜಸ್ವಿಯವರ ಹೊಸ ವಿಚಾರಗಳು' ಕುರಿತು ನಾನು 
| ಮಾತನಾಡಿದ ಗೋಷ್ಠಿಯ ನಂತರ ಕಾರ್ಯಕ್ರಮದ 
ಹ್ಮ್‌ ಫೆ. ಸಮಾರೋಪದ ನುಡಿಗಳನ್ನಾಡಲು ಅನಿರೀಕ್ಷಿತವಾಗಿ 
ಬಂದವರು ಯ ಮತ್ತು ಮಾಜಿ ಅಡೊಕೇಟ್‌ ರ್‌ ೨, ರವಿವರ್ಮ 
ಕುಮಾರ್‌. ಅವರು ತಮ್ಮ ನುಡಿ'ಗಳನ್ನು ತೇಜಸ್ವಿಯವರೊಡನೆಯ ತಮ್ಮ ಒಡನಾಟದ 
ಎರಡು ಲಘು ಪ್ರಸಂಗಳನ್ನು ಹೇಳಿ, ತಮ್ಮ ರಾಜಕೀಯ ಭಾಷಣ ಆರಂಭಿಸಿದರು. 
ಇಂದು ಅಘೋಷಿತ ಇ ಪರಿಸ್ಥಿ ತಿಯ ವಾತಾವರಣವಿದ್ದು ಹೇಗೆ 
ತೇಜಸ್ವಿಯವರು ೭೦ರ ದಶಕದ ತುರ್ತು ಪರಿಸ್ಥಿತಿಯ ಎರುದ್ದ ಹೋರಾಡಿದರೋಣ) 
ಹಾಗೆ" ಇಂದು ಜನ ಮೋದಿ ಆಡಳಿತದ ವಿರುದ್ಧ ಹೋರಾಡಿ ಮುಂದಿನ 
ಚುನಾವಣೆಗಳಲ್ಲಿ ಅವರನ್ನು ಸೋಲಿಸುವಂತೆ ಕರೆ ಕೊಡಲಾರಂಭಿಸಿದರು. ಸಭೆಯಲ್ಲಿದ್ದ 
ಕೆಲವರಿಗೆ ಇದು ಇಷ್ಟವಾಗದೆ ಗದ್ದಲ ಎಬ್ಬಿಸಿದರು. ಇದರಿಂದ ಸುಧಾರಿಸಿಕೊಂಡ 
ರವಿವರ್ಮ ತಮ್ಮ ಭಾಷಣವನ್ನು ಮತ್ತಷ್ಟು ವಿಪರೀತಕ್ಕೊಯ್ದಾಗ ಸ್ವತಃ ನಾನೇ 
ಅವರಿಗೆ “ಇದು ಅತಿಯಾಯಿತು' ಎಂದು ಕೂಗಿ ಹೇಳಿದೆ. ಅವರು ಅಸಮಧಾನದಿಂದಲೇ 
ಭಾಷಣ ಮುಗಿಸಿ ಸಭೆಯಿಂದ ನಿರ್ಗಮಿಸಿದರು. ಅವರ ಜೊತೆಯಲ್ಲಿ ಹೋದ ನನ್ನ 
ಗೆಳೆಯರೊಂದಿಗೆ ಅವರು "ನಾಗಭೂಷಣ ಮೋದಿ ಪರವಾಗಿಬಿಟ್ಟಿದ್ದಾನೆ!' ಎಂದರಂತೆ! 

ಹೇಳಿ, ಈ ನಮ್ಮ ಪ್ರಗತಿಪರರೆನಿಸಿಕೊ೦ಡವರ ಅಸಹಿಷ್ಣುತೆ ಯಾವ ರೀತಿಯಲ್ಲಿ 
ಕಡಿಮೆ ಇದೆ? ಎಲ್ಲ ರೀತಿಯ ರಾಜಕೀಯ ಒಲವುಗಳುಳ್ಳ ಜನರಿರುವ ಒಂದು 
ಸಾಹಿತ್ಯಿಕ ಸಭೆಗೆ ಬಂದು ರಾಜಕೀಯ ಪ್ರಚಾರ ಭಾಷಣ ಮಾಡುವುದು ಅಸಭ್ಯತೆ 
ಎಂಬ ಸೂಕ್ಷ್ಮವೂ ಗೊತ್ತಿಲ್ಲದ ಇವರು ಈ ಅಸೂಕ್ಷ್ಮ ತೆಯನ್ನು ಸೂಚಿಸಿದವರೆಲ್ಲರೂ 
ತಮ್ಮ ರಾಜಕೀಯ ವಿರೋಧಿಗಳು, ಮೋದಿ ಪರವಾಗಿಬಿಟ್ಟಿರುವವರು ಎಂದು 
ಅನುಮಾನಿಸುವಷ್ಟು ದುರ್ಬಲರೂ ಆಗಿಹೋಗಿಬಿಟ್ಟಿರುವುದು ಸಹಜವೇ ಆಗಿದೆ. 
ಈ ದೌರ್ಬಲ್ಯವೇ ಇವರ ಈ ಅಸಹಿಷ್ಣುತೆಗೂ ಕಾರಣ. ಇಂತಹವರ ಇಂತಹ 
ವರ್ತನೆಗಳಿಂದ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಮೋದಿಯ ಬಿಂಬ ಮತ್ತಷ್ಟು 
ಬಲಗೊಂಡರೆ ಆಶ್ಚರ್ಯವಿಲ್ಲ. 


ಸುರಹುಾಃ ಡರಿದೆ ನನ್ಯಾನ 

ನಮ್ಮ ಹಸನ್‌ ನಯೀಂ ಸುರಕೋಡರನ್ನು ಇತ್ತೀಚೆಗೆ 
ಧಾರವಾಡದಲ್ಲಿ ಸಹಮನಸ್ಕ ಗೆಳೆಯರಲ್ಲ `ಸೇರಿ 
ಸಾರ್ವಜನಿಕವಾಗಿ ಸ್ಸಾನಿಸಿದ್ದಾರೆ. ಅವರ ಒಡನಾಟ ಮತ್ತು 
ಕೃತಿಗಳ ಅವಲೋಕನ ಕಾರ್ಯಕ್ರಮದಲ್ಲಿ ಅವರಿಗೆ 
ನಿಧಿಯೊಂದನ್ನು ಅರ್ಪಿಸಲಾಗಿದೆ. ಈ ನಿಧಿಗೆ ನಮ್ಮ] 
ಲೋಹಿಯಾ ಜನ್ಮಶತಾಬ್ದಿ ಪ್ರತಿಷ್ಠಾನ ಮತ್ತು "ಹೊಸ ಮನುಷ್ಯ' 
ಪತ್ರಿಕೆ ಸಾಂಕೇತಿಕ ದೇಣಿಗೆ ನೀಡಿದೆ. 

ಸುರಕೋಡರು ಉರ್ದು-ಹಿ೦ದಿ ಮತ್ತು ಇಂಗ್ಲಿಷ್‌ನಿಂದ ಹಲವು ಸಾಹಿತ್ಯಿಕ 
ಮತ್ತು ವೈಚಾರಿಕ ಕೃತಿಗಳನ್ನು ಕನ್ನಡಕ್ಕೆ ತಂದು ಸ್ಮರಣಾರ್ಹ ಕೆಲಸ ಮಾಡಿದ್ದಾರೆ. 
ಇವುಗಳಲ್ಲಿ ಹಲವು ಲೋಹಿಯಾ ಕೃತಿಗಳೂ ಇವೆ. ನಮ್ಮ ನಡುವಿನ ೬೯ ವರ್ಷಗಳ 
ಹ ಸಜ್ಜನ ಆದಷ್ಟು ಬೇಗ ಸದ್ಯದ ತಮ್ಮ ಅನಾರೋಗ್ಯದಿಂದ ಪಾರಾಗಿ ಇನ್ನಷ್ಟು 
ಕನ್ನ! ಡದ ಸೇವೆ (0 ಎಂದು “ಹೊಸ ಮನುಷ್ಯ' ಹಾರೈಸುತ್ತದೆ. 


-ಇಡಿ.ಎಸ್‌. ನಾಗಭೂಷಣ 


ಹೊಸ ನುಸುಸ್ಯ / ಅಕ್ಟೋಬರ್‌ / ೨೦೧೮ 


ಬರಹ ಸಂಸ್ಕೃತಿಯ ಶೋಧ 


ಹೆಸರಾಂತ ಚಿಂತಕರಾದ ಪೊ 
ಷ. ಶೆಟ್ಟರ್‌ ಅವರ ಇತ್ತೀಚಿನ 
(೨೦೧೮) ಈ ಹೊತ್ತಿಗೆ. ಹಲವು 


ಪಡದುಕೊಂಡಿದೆ. ಚಾರಿತ್ರಿಕ 
ಪ್ರಾಕ್ಕ ನಶಾಸ್ತ್ರ ಡ ನೆಲೆಯಿಂದ 
ಕರ್ನಾಟಕದ ಚರಿತ್ರೆ ಸ ಸಂಸ್ಕೃತಿ, ಭಾಷೆ 
ಲಿಪಿ, ಶಾಸನ ಮೊದಲಾದ 
ವಿದ್ಯಮಾನಗಳನ್ನು ತಲಸ್ಪರ್ಶಿಯಾಗಿ 
ಶೋಧಿಸುವ ಇರಾದೆಯನ್ನು ಇವರು 
ಹೊಂದಿರುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿ 
ಶಂಗಂ ತಮಿಳಿಗಂ ಮತ್ತು ಕನ್ನಡ 
ನಾಡುನುಡಿ, ಹಳಗನ್ನಡ: ಲಿಪಿ, 
ಲಿಪಿಕಾರ, ಲಿಪಿ ವ್ಯವಸಾಯ, 
ಹಳಗನ್ನಡ : ಭಾಷೆ, ಭಾಷಾ ವಿಕಾಸ, 
ಭಾಷಾ ಬಾಂಧವ್ಯ (ಸಂ) ಹಾಗೂ ಸದ್ಯದ ಪ್ರಾಕೃತ ಜಗದ್ವಲಯ ಎಂಬೆಲ್ಲ 
ಹೊತ್ತಿಗೆಗಳನ್ನು ನೋಡಬಹುದು. ಈ ಎಲ್ಲ ಹೊತ್ತಿಗೆಗಳ ಮೂಲ ಉದ್ದೇಶ 
ಕನ್ನಡದ ಪ್ರಾಚೀನತೆಯ ಹುಡುಕಾಟವಾಗಿದೆ. ಆದರೆ ನುಡಿಯೊಂದರ ಪ್ರಾಚೀನತೆ 
ಎನ್ನುವುದು ಯಾವುದೇ ಒಂದು ನಿರ್ದಿಷ್ಟ ನೆಲೆಯಿಂದ ಮಾತ್ರ ಗುರುತಿಸಲು 
ಸಾಧ್ಯವಿಲ್ಲ ಎಂಬ ಚಾರಿತ್ರಿಕ ವಾಸ್ತವನ್ನೂ ಇವರ ಈ ಎಲ್ಲ ಪುಸ್ತಕಗಳು 
ಪ್ರಚುರಪಡಿಸುತ್ತವೆ. ಈ ಮಾತುಗಳನ್ನು ಹಿನ್ನಲೆಯಾಗಿಟ್ಟುಕೊಂಡು "ಪ್ರಾಕೃತ 
ಜಗದ್ವಲಯ' ಎನ್ನುವ ಈ ಪುಸ ಸ್ವಕವನ್ನು. ವಿಶ್ಲೇಷಿಸಲಾಗಿದೆ. 

ಮರಾತನ ಎನ್ನುವ ಕಾರಣಕ್ಕೆ ನುಡಿಯೊಂದನ್ನು ಸಮೃದ್ಧವಾದದ್ದೆಂದು 
ತೀರ್ಮಾನಿಸಲು ಸ ಸಾಧ್ಯವಿಲ್ಲ ಯಾವುದೇ ನುಡಿಯ ಪ್ರಾಚೀನತೆ ಎಂಬುದು ಚಾರಿತ್ರಿಕ- 
ಸಾಂಸ್ಕ್ರತಿಕ ವಿದ್ಯಮಾನಗಳ ಜೊತೆಗೆ ಹೇಗೆ ಅನುಸಂಧಾನ ಮಾಡಿದೆ ಎಂಬುದನ್ನು 
ಅಧರಿಸಿರುತದೆ. ಮುಡಿಗೆ ಲಿಪಿ, ಬರವಣಿಗೆ, ಸೃಜನಶೀಲತೆಯ ಸ 
ದೊರಕಿದರೆ, ಆ ನುಡಿಗೆ ಸಾಮಾಜಿಕ-ಸ ಸಾಂಸ್ಕೃತಿಕ ಅಸ್ತಿತ್ವ, ಅಸ್ಮಿತೆ ಹಾಗೂ 
ರಾಜಕೀಯ ಮಾನ್ಯತೆ ಕೂಡ ಲಭ್ಯವಾಗುತ್ತದೆ. ಕನ್ನ ಡವನ್ನು ಇವತ್ತು ಪ್ರಾಚೀನ 
ನುಡಿಯೆಂದು ಗುರುತಿಸುವ ಪಕಿಯೆಯಲ್ಲಿಯೂ ನ ಸಾಮಾಜಿಕ-ಸಾಂಸ್ಕೃತಿಕ 
ಆಯಾಮಗಳು ಮುಖ್ಯವಾಗಿವೆ. ಸಂಸ್ಕೃತ ಲಿಪಿ ವ್ಯವಸ್ಥೆಯನ್ನು ಪಡೆದುಕೊಂಡ 
ಮೇಲೆಯೇ ವಿಶ್ವಾತ್ಮಕ ಮಾನ್ಯತೆಯನ್ನು ಪಡೆಯಿತು. ಬುದ್ಧ ಮತ್ತು ಮಹಾವೀರ 
ಅವರುಗಳು ತಮ್ಮ ಅನುಯಾಯಿಗಳಿಗೆ ಪ್ರಾಕೃತ ನುಡಿಗಳಲ್ಲಿ ಬೋಧನೆ ಮಾಡಿದ್ದರಿಂದ 
ಅವುಗಳಿಗೆ ಪ್ರಾಧಾನ್ಯತೆ ಸಿಕ್ಕಿರುತ್ತದೆ. ಕ್ರಿಪೂ ೬ನೇ ಶತಮಾನದಿಂದ ಕ್ರಿಶ ೩ನೇ 
ಶತಮಾನದವರೆಗೆ ಪ್ರಾಕೃತ ನುಡಿಗಳು) ಜನಸಾಮಾನ್ಯರ ನುಡಿಯಾಗಿದ್ದವು. ಈ 
ನುಡಿಗಳು ಬಹಳ ವರುಷಗಳ ಕಾಲ ಮೌಖಿಕ ಪರಂಪರೆಯಲ್ಲಿಯೇ ಇದ್ದವು. 
ಅಶೋಕ ಚಕ್ರವರ್ತಿ ಬ್ರಾಹ್ಮೀ ಲಿಪಿಯ ನಂಟನ್ನು ಪ್ರಾಕೃತ ನುಡಿಗಳೊಂದಿಗೆ 
ಬೆಸೆದಿರುವುದು ಚಾರಿತ್ರಿಕ. ಕನ್ನಡ ನುಡಿಯ ಇಡೀ ಬೆಳವಣಿಗೆಯನ್ನು ಗುರುತಿಸುವ 
ಇಂತಹ ಪ್ರಯತ್ನಗಳು ಈ ಹೊತ್ತಿಗೆಯ ಮಹತ್ವದ ಚರ್ಚೆಗಳಾಗಿವೆ. 


“ಭಾಷಾ « ಜಟ್‌ ಎಂಬ ಪ್ರಧಾನ ನೆಲೆಯಲ್ಲಿಯೇ ಈ ಹೊತ್ತಿಗೆಯ 
ಚರ್ಚೆಗಳು ಬೆಳೆದಿವೆ. ಇದು ಸಾಮಾಜಿಕ-ಚಾರಿತ್ರಿಕ ಭಾಷಾಧ್ಯಯನದ ನೆಲೆಯಿಂದ 


ರೂಪುಗೊಂಡ ಓದು. ಹಲವು ಅಧ್ಯಯನಶಿಸ್ತುಗಳ ಸಾಮಾನ್ಯ ಗ್ರಹಿಕೆಯನ್ನು 


ಈ ಪುಸ್ತಕ ಬಯಸುತ್ತದೆ. ಎಂಟು ಅಧ್ಯಾಯಗಳ ಈ ಹೊತ್ತಿಗೆ ಕೇವಲ ಒಂದು 
ಭಾಷೆಯ ಅಧ್ಯಯನವಲ್ಲ. ಪ್ರಾಕೃತ ಕನ್ನಡ ನುಡಿಗಳ ನಡುವಣ ಸಂಘರ್ಷ 
ಮತ್ತು ಅನುಸಂಧಾನ ಕುರಿತ ವಿಶ್ಲೇಷ ಣಯಾ ಗಿದೆ. ಬೌದ್ಧರು ನಿರ್ಕಿಸಿದ ಪ್ರಾಕೃತ 

ಜಗದ್ವಲಯದ ಈ ವ್ಯಾಪ್ತಿ ಅತ್ಯ೦ತ ವ್ಯಾಪಕವಾಗಿದೆ. ಪಾಲಿ, ಮೆಗಧಿ, ಅರ್ಧಮಾಗದಿ, 
ಶೌರಸೇನಿ, ಮಹಾರಾಷ್ಟ, ಅಪ ಪಭ್ರಂಶ, ಪೈಶಾಚೀ ಮೊದಲಾದ “ಪ್ರಾಕೃತಂಗಳ್‌'ಗಳ 


ತ-ಸಂಸ್ಕೃಶ- 


ಎ 
€ 


ಕಾರಣಗಳಿಗಾಗಿ ಮಹತ್ವವನ್ನು 


೧೮ 


ಸ್ವಾಯತ್ತತೆ, ಭಿನ್ನತೆ, ಪ ಪ್ರಾದೇಶಿಕತೆ, ಲಿಪೀಕರಣ, ಸಾಹಿತ್ಯ ಮುಂತಾದ ನಿಲುವುಗಳು 
ಇಲ್ಲಿ ವಿ ವಿಶ್ಲೇಷಣೆಯ ನೆಲೆಗಳಾಗಿವೆ. ಬೌದ್ಧ ಧರ್ಯ ಶಿಲಾಶಾಸನ, ಪ್ರಾಕೃತ ನುಡಿ, 
ಬ್ರಾಹ್ಮೀ ಲಿಪಿಗಳ ನಡುವಣ ಈ ನಂಟು ಭಾರತೀಯ ಸಾಂಸ್ಕೃತಿಕ ಚರಿತ್ರೆಯಲ್ಲಿಯೇ 
ಮಹತ್ವದ ನಡೆಯಾಗಿದೆ. ಆದರೆ ಬೌದ್ಧರಂತೆ ಪ್ರಾಕೃ ತವನ್ನು ಕಲ್ಲರಹದ 
ಮಾಧ್ಯಮವನ್ನಾಗಿ ಆರಂಭ ಕಾಲದಲ್ಲಿ ಜೈನರು ಬಳಸಿಕೊಳ್ಳಲಿಲ್ಲ ಮು. ೨). ಆದರೆ 
ಆರಂಭ ಆಟ ಜೈನರ ಕನ್ನಡ 2 ಸುಮಾರು ಆರನೇ ಶತಮಾನದಲ್ಲಿ 
ಪ್ರಕಟವಾಗಿವೆ. ಕೆಳದಬ್ಬ ನ ಪ್ರಾಕೃತ ಭಾಷಾ ಇತಿಹಾಸದಲ್ಲಿ ಕ್ರಿ.ಶ ಮೂರನೇ 
ಶತಮಾನವು ಒಂದು ತಿರುವಿನ ದಃ ಏಕೆಂದರೆ, ಕಲ್ಲರಹದಿಂದ ತಾಮ್ರಪಟದ 
ಬರಹವು ಮೊದಲ ಬಾರಿಗೆ ಕಾಣಿಸಿಕೊ೦ಡಿದ್ದು ಇಲ್ಲಿಯೇ. ಹಾಗೂ ಆರ್ನೂರು 
ವರುಷಗಳ ಈ ಭಾಷೆಯ ಏಕಸ್ವಾಮ್ಯವೂ ಅಂತ್ಯಗೊ೦ಡದ್ದು ಇದೇ ಶತಮಾನದಲ್ಲಿ. 
ಅರಸು ಮನೆತನ, ಭಾಷಾರಾಜಕಾರಣ, ಧರ್ಮ ಇವುಗಳ ನಡುವಣ ಅನುಸಂಧಾನ 
ಮತ್ತು ಸಂಘರ್ಷದ ಮಾದರಿಗಳಲ್ಲಿ ಸಾಂಸ್ಕೃತಿಕ ಪಲ್ಲಟಗಳು ಏದ್ಬಟ್ಟವು. 
ಪರಿಣಾಮವಾಗಿ ಗದ್ಯ ಪ್ರಧಾನ ಪ್ರಾಕೃತವು ಮರೆಯಾಗಿ ಗದ್ಯ-ಪದ್ಯ ಮಿಶ್ರಿತ 
ಸಂಸ್ಕೃತವು ಬಳಕೆಗೆ ಬಂದಿತು. ಅರಸುಮನೆತನದ ಮಧ್ಯಸ್ಥಿಕೆಯಿ೦ದ ಈ ನುಡಿ 
ಬಳಕೆಯ ಮಾದರಿಗಳಲ್ಲಿ ಪಲ್ಲಟಗಳಾದವು. ಇದು ದಖ್ಬಣದ ಅರಸುಮನೆತನಗಳ 
ಸಾಮನ್ಯ ವರನೆಯಾಗಿತ್ತು. ಭಾಷಿಕ, ಸ ಸಾಂಸ್ಕೃತಿಕವಾಗಿ. ನೆಲೆಗೊಂಡಿದ್ದ ಪ್ರಾಕೃತ 
ನುಡಿಗಳನ್ನು "`ನಿರ್ದಾಮ ಮಾಡುವ ಹುನ್ನಾ ರಗಳು ಇಲ್ಲಿ ಹೇಗೆ ಮು೦ಜೂಣೆಗೆ 
ಬಂದವು ಎಂಬುದನ್ನು ಅತ್ಯಂತ ಖಚಿತವಾಗಿ ಚರ್ಲಿಸಿರುವದಿಲ್ಲ. 
ಬೌದ್ದರು-ಜೈನರು-ವೈದಿಕರು ಭಾಷಾರಾಜಕಾರಣದ ಮೂರು ನೆಲೆಗಳು 
ಎನ್ನುವ ವಾಸ್ತವ ಮರೆತು, ಕೇವಲ ವೈದಿಕ-ಶೂದ್ರ ವಿನ್ಯಾಸಗಳಲ್ಲಿ ಮಾತ್ರ ಭಾಷಾ 
ರಾಜಕಾರಣವನ್ನು ವಿವರಿಸುತ್ತೇವೆ. ಇದೊಂದು ಅಪೂರ್ದ ತಾತ್ವಿಕ ಚೌಕಟ್ಟಿಂಬುದು 
ಈ ಪುಸ್ತಕದ ದಗ ಸೈದ್ಧಾಂತಿಕ ನಿರೂಪಣೆಗಳಿಂದ ಕಂಡುಬರುತ್ತದೆ. ಬರವಣಿಗೆಯ 
ಮೂಲಕ ಸಾಮಾಜಿಕ, ಸಾಂಸ್ಕೃತಿಕ ಯಜಮಾನಿಕೆಯನ್ನು ಹೇಗೆ ಸಾಧಿಸಲಾಗಿದೆ 
ಎನ್ನುವ ಸ್ಪಷ್ಟ ತಾತ್ತಿಕ ನಿಲುವುಗಳು ಇಲ್ಲಿ ಮನವರಿಕೆಯಾಗುತ್ತದೆ. ಆದರೆ ಭಾಷಾಶಾಸ್ತ್ರೀಯ 
ಸಂಗತಿಗಳನ್ನು ಸರಿಣಾಮಕಾರಿಯಾಗಿ ಈ ಪುಸ್ತಕದಲ್ಲಿ ಬಳಸಿಕೊಂಡಿರುವುದಿಲ್ಲ. 
ದ್ವಿಭಾಷಿಕ ಪ್ರಕ್ರಿಯೆಯಲ್ಲಿಯೇ ಭಾಷಿಕ ಅಸಮಾನತೆ ಹಾಗೂ ಅಧಿಕಾರ 
ಕೇಂದ್ರಗಳು ರೂಪುಗೊಂಡಿರುವುದು ಸ್ಪಷ್ಟ ಈ ಭಾಷಾ ಯಜಮಾನಿಕೆ 
ನೆಲೆಗೊಳ್ಳುವುದಕ್ಕೆ ಶಾಸನ-ಬರಹ ಮತ್ತು ಪ್ರಭುತ್ವದ ಒತ್ತಾಸೆ ಹೇಗೆ ಪೂರಕವಾಗಿವೆ 
ಎಂಬುದಿಲ್ಲಿ ಗಮನಾರ್ಹ. ಜೈನರು-ಬೌದ್ಧರು-ವೈದಿಕರು ತಮ್ಮ ತಾತ್ವಿಕ, ಸಾಹಿತ್ಯಿಕ 
ನಿರೂಪಣೆಗಳಿಗೆ ಹಾಗೂ ಜನಸಾಮನ್ಯರೊಂದಿಗೆ ಸಂವಹನ ಬೆಳೆಸಲು 
ರೂಪಿಸಿಕೊಂಡ ಭಾಷಿಕ ವಿನ್ಯಾಸಗಳು ಭಿನ್ನವಾಗಿವೆ. ಇದರಿಂದಾಗಿ ಪ್ರಾಕೃತ, 
ಪ್ರಾಕೃತಮಿಶ್ರಿ ಸಂಸ್ಕೃತ ಹಾಗೂ ಸಂಸ್ಕೃತಮಿಶ್ರ ಪ್ರಾಕೃತ ನುಡಿಗಟ್ಟುಗಳು ತಲೆಯೆತ್ತಿದವು. 
ಇದು ಕೇವಲ ಭಾಷಾರಾಜಕಾರಣದ ಕುರುಹು ಮಾತ್ರವಲ್ಲ, ಧರ್ನರಾಜಕಾರಣ ಮತ್ತು 
ಪ್ರಭುತ್ವಗಳ ನಡುವಣ ಅನುಸಂಧಾನವನ್ನೂ ಹಾಗೂ ಜನಭಾಷೆ-ಪ್ರಭುತ್ವಭಾಷೆಗಳ 
ನಡುವಣ ಸಂಘರ್ಷವನ್ನೂ ಏಕಕಾಲಕ್ಕೆ ಸೂಚಿಸುತ್ತವೆ. ಕರ್ನಾಟಕ ಮತ್ತು 
ಆ೦ದ್ರಪ್ರದೇಶಗಳು ಪ್ರಾಕೃತ ಮೂಲದಿಂದ ಸಂಸ್ಕೃತದ ಕಡೆಗೆ ಹೊರಳುವ 
ಬಗೆಗಳನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿದರೆ, ಇವತ್ತಿನ ಭಾಷಾರಾಜಕಾರಣದ 
ಪರಿಣಾಮಗಳನ್ನು ಮನಗಾಣುತ್ತೇವೆ. ಒಂದು ಕಾಲದ ಭಾಷಾನೀತಿ ಹಾಗೂ 
ನಿರೂಪಣೆಗಳು, ಇವತ್ತು ಸಮುದಾಯಗಳ ಮೇಲೆ ಏನೆಲ್ಲ ಪ್ರಭಾವ- 
ಪರಿಣಾಮಗಳನ್ನು ಬೀರುತ್ತವೆ ಎನ್ನುವುದು ಮುಖ್ಯ. 
ಕನ್ನಡದ ಆಲೋಚನಾ ಮಾದರಿಗಳನ್ನು ಪ್ರಾಕೃತ ನುಡಿಪರಂಪರೆ ಹೇಗೆ 
ರೂಪಿಸಿದೆ ಎಂಬ ಖಚಿತ ತಾತ್ತಿಕತೆ ಇಲ್ಲಿ ಮಂಡಿತವಾಗಿಲ್ಲ. ಆದರೆ ಅಂತಹವೊಂದು 
ಆಯಾಮವನು  ಗಹಿಸುವುದಕ್ಕೆ ಬೇಕಾಗುವ ವಿವರಗಳು ಈ ಹೊತ್ತಿಗೆಯಲ್ಲಿ ಸಿಗುತ್ತವೆ. 
ಕನ್ನಡದ ರೆ ಆಲೋಚನಾ ಪರಂಪರೆಗಳನ್ನು ಯೋಚಿಸುವಾಗೆಲ್ಲ. ಸಂಸ್ಕೃತದ 
ಹಿರಿಮೆಯನ್ನು ಮಾತ್ರ ಕೊಂಡಾಡಲಾಗುತ್ತದೆ. ಪಾಕೃತ ಕನ್ನ ಡದ ಈ ಪರಂಪರೆಗಳನ್ನು 
ಹೇಗೆ ಜಿ ಎ೦ಬುದನ್ನು ಅರಿಯುವುದು ಟ್‌ 


-ಡಾ. ಮೇಟಿ ಮಲ್ಲಿಕಾರ್ಜುನ 


“ಹೊಸ ಮನುಷ್ಯ'ಕ್ಕೆ ಚಂದಾದಾರಾಗಬಯಸುವವರು ಚಂದಾ ಮೊತ್ತವನ್ನು 
ಶಿವಮೊಗ್ಗದ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಇಂಡಿಯಾದ ಗೀತಾಕೃಪಾ ಶಾಖೆಯಲ್ಲಿ 
(ifsc code: 0040444) ಸಂಪಾದಕರು, ಹೊಸ ಮನುಷ್ಯ ಹೆಸರಿನಲ್ಲಿರುವ 


ಚಾಲ್ತಿ ಖಾತೆ ಸಂ: 64110358330 ಇಲ್ಲಿಗೆ ವರ್ಗಾಯಿಸಿ (ನಗದು ವರ್ಗಾವಣೆ 
ಕೂಡದು) 94492 42284 ಸಂಖ್ಯೆಗೆ ತಿಳಿಸಬೇಕು-ಸಂ. 


ಹೊಸ ಹುನುಷ್ಟ / ಅಕ್ಟೋಬರ್‌/ ೨೧೧೫ ೧೯ 
“ಹಾಸ ಮನುಷ್ಯಾ' ಓದುಣದೆಲ್ಲರಿಣಾ 
ದಸರಾ ಹಬ್ಬದ ಕುಭಾಶಯುಣಜು 


ವಿಜಣಯಾವೆಂದ್‌ ಡಯಾಣಣಕ್‌ ಹೆಂಟರ್‌ 
೮೩೩, ವಿನಯ ಮಾರ್ಗ, 

ಸಂಗೀತ ಕಾರ್ನರ್‌ ಎದುರು 

ಸಿದ್ಧರ್ಥ ನಗರ, ಮೈಸೂರು-೫೭೦೦೧೧ 
ದೂ: ೦೮೨೧-೨೪೭೯೯೩೩ಿ/೪ ೨೪೩೮೩೩ 


ಕೊಲ್ವ ಬತ್ತಳಿಕೆ ಬಿಲ್ಲು ಬಾಣವನು ಶುಚಾಶಣುಗಳೊಣಣಗೆ 


ಅಲ್ಲೇ ಇಟ್ಟು ಬಾ 
ಬಿಂಕದುಕುತಿಯನುಕೊಂಕು ಹಫಿರು ಬಾಲಿ 
ಯುಕುತಿಯನು (ಪಕ್ಷಿ ವೀಘ್ಷ್ನರ ತಂಡ, ತುಮಹೂರು 


ಎಲ ಬಿಟ್ಟಿ ಬಾ... 
೧ ಟಿ 


-ಕುವೆಂಪು ಸಂಪರ್ಕ; ಜ.ವಿ. ಅನ೦ಂದಮೂರ್ತಿ 


ಹಂಚಾರು : ೨53889೨7649 


ಹೊಸ ನುಸುಸ್ಯ / ಅಕ್ಟೋಬರ್‌ / ೨೧೧೫ ೨೦ 


“ಹೊಸ ಮನುಷ್ಯ' &ದುಗರೆಲ್ಲಲಗೂ 
ಗಾಂಧಿ ಜಯಂತಿಯ ಪಶುಭಾಶಯಗಟು! 


ಈವನೆಂಪು ಐಬಾರ ವೇವಿಪೆ 
“ಸರ್ವೋದಯ', ನಂ.೭೨, 

ಪ್ರೊ. ಎ.ಆರ್‌. ಕೃಷ್ಣಶಾಸ್ತ್ರಿ ರಸ್ತೆ. ಬಸವನಗುಡಿ 
ಬೆಂಗಳೂರು-೫೬೦ ೦೦೪ 


HOSA MANUSHYA, a kannada Socialist monthly 
solely owned, edited, published and printed by 
D.S. Nagabhushana, at HIG-5,Kallahally Extn.Vinoba 
Nagara, SHIVAMOGGA-577204. Printed at Replica 
Offset Printers, No.14/1, 1st Main, Industrial Town, 
Rajaji Nagara, Bengaluru-560 044 Ph: 08023357963 


80N8 NUNS... 


ಆಸ್ತಿಕವಾದಿ ಮತ್ತು ನಾಸ್ತಕವಾದಿ ಸಿದ್ಧಾಂತಗಳು ಪರಸ್ಪರ ವಿರೋಧಿಗಳಂತೆ 
ನಟಿಸುತ್ತಾ ಬೆಳೆಯುತ್ತಿರುವ; ಆದರೆ ಆಳದಲ್ಲಿ ಒಂದೇ ಆಗಿರುವ ಚಿತ್ತವೃತ್ತಿಗಳು. 
ಆದ್ದರಿಂದಲೇ ಗಾಂಧಿ ೦ರುವರನ್ನು ಜೆಹಾದಿಗಳೂ, ಸನಾತನ 
ಹಿಂದೂವಾದಿಗಳೂ, ಒಟ್ಟಾಗಿ ದ್ವೇಷಿಸಿ ತಮ್ಮ ನಿಜವಾದ ವಿರೋಧಿ ದಾರಿ 
ಮತ್ತು ಗುರಿ ನಿಯಮ ಹೇಳುತ್ತಿರುವ ಗಾಂಧಿ ಎಂದು ಸರಿಯಾಗಿಯೇ 
ಗುರುತಿಸಿದರು. ಆದರೆ ಈ ತಾತ್ವಿಕ ಸಂಘರ್ಷವನ್ನು ಗಾಂಧಿಯವರನ್ನು 
ತೀರಿಸಿಯೇ ಬಿಡುವ ಮಟ್ಟಕ್ಕೆ ಹಿಂದುತ್ವವಾದಿಗಳು ಒಯ್ದದ್ದು ಅದು ಕಳೆದ 
ಶತಮಾನದ ಅತಿ ಕ್ರೂರ ವ್ಯಂಗ್ಯ.. 


ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ. 


ಶುಭಾಶಯಗಳೊಂದಿಗೆ, 


ಆರ್‌. ಉಮೇಶ್‌ ಅಂಡ್‌ ಅಸೋಸಿಯೇಟ್ಸ್‌ 
ಮೊಬೈಲ್‌ : ೯೪೮೪೮೦೮೪೭೯೩ 


ಇವರಿಗೆ \ To 
If undelivered, please return to D.S. Nagabhushana, Editor, 


ದೆ 
2 
4.8. 
ಜಿ 
ತಾ (ಕಿ 
ದ 
ದ ಬ 
ಷೆ 
" 

ಷೆ 
cv 
"ಸ ಜ್ಯ 
ಸ ಹೆ 
(ದ್ನ 
2 
ವಳ 
7, ಇ 
ಗಲ್ಲು 
ಡಿ 
ನ ಈ 
ಡ್‌ 
೧ ಜದ 
oN 2 
2 
೫ ಈ 
ವ ಈ 
ಫಸ 
50 
ತ್ತಿ 
ಅ ಓ 
ದಜ 


Regd No. KA/SK/SMG-1209/2016-18 


Regd. News Paper RNINo. KARKAN/2012/47568 


